ಚೂಡಾಮಣಿ ಪ್ರಸಂಗ 


! 


ನಿತ್ಯಾನಂದ ಗಂಥಾಲಯ 
ಕೇಂದ್ರಬಸ್‌ನಿಲ್ದಾಣ[ದೂರವಾಣಿ: 27775 ) 
ಹಂಪನಕಟ್ಟೆ, ಮಂಗಳೂರು 
-575001 


50 | 


150 


ನಮ್ಮಲ್ಲಿ ದೊರೆಯುವ ಅಮೂಲ್ಯ ಕನ್ನಡ ಗ್ರಂಥ 
ಕುಮಾರವ್ಯಾಸ ಭಾರತ 

60 
9 ಶ್ರೀಮದ್ ವಾಲ್ಮೀಕಿ ರಾಮಾಯಣ ( 2 ಸಂಪುಟಗಳು ) . 

150 | 
ಶ್ರೀಮದ್ ಭಗವದ್ಗೀತಾ ರಹಸ್ಯ ( ಬಾಲಗಂಗಾಧರ ತಿಲಕ) 
ಕರ್ಣಾಟಕ ಭಾರತ ಕಥಾ ಮಂಜರಿ 

60 ) 
ಶ್ರೀ ಗುರು ಚರಿತ್ರೆ 

35 
ಬ್ರಹಜ್ಞಾತಕಾಖ್ಯ (ಹೋರಾಶಾಸ್ತ್ರ ) 
ಗೀತಾಭಾವಧಾರೆ, ಉಪನಿಷತ್ತು ಭಾವಧಾರೆ ( ಟೀ ಕೆ ಸಹಿತ) 35 
ಪ್ರಶ್ನೆ ಮಾರ್ಗ 

130 | 
ಲಲಿತಾ ಸಹಸ್ರನಾಮ ( ಟೀಕ ಸಹಿತ) 

20 
ಶ್ರೀ ದುರ್ಗಾಸಪ್ತಶತಿ ( ಟೀಕೆ ಸಹಿತ) 

10 
ವಚನ ರಾಮಾಯಣ 

10 ) 
» ಜೈಮಿನಿ ಭಾರತ 

10 | 
ಭಾಗವತ 

10 . 
» ಭಾರತ 

10. 
ಶ್ರೀಕೃಷ್ಣ ಬೋಧಾಮೃತ| 
ಮದನಮೋಹನ ರಾಜ ಚರಿತ್ರೆ 
ಬ್ರ ಹೊತ್ತರಖಂಡ 
ವಚನ ದೇವೀ ಮಹಾತ್ಮ 
ಸದ್ಯ ದೇವೀ ಮಹಾತ್ಮ 
ಭಕ್ತಿ ವಿಜಯ 
ಶಿವಪುರಾಣ ಕಥಾವಳಿ 
ಶಿವಲೀಲಾಮೃತ 
ದೇವೀ ಪುರಾಣ ( ಸಟೀ ಕಾ ) 
ಪುರಂದರ ದಾಸರ ಪದಗಳು 
ಸರ್ವಜ್ಞ ವಚನಗಳು 
ಬಸವಣ್ಣನವರ ವಚನಗಳು 
ಕುರುಕ್ಷೇತ್ರ ಕೆಂದು ಆಯೋಗ 
ಪುರಾಣನಾಮ ಚೂಡಾಮಣಿ 

20 
ಶ್ರೀ ರಾಘವೇಂದ್ರ ಚರಿತ್ರೆ 
ಸ್ವಾಮಿ ಅಯ್ಯಪ್ಪ ಮಹಿಮೆ 
ಜೊತಿಷ ಬೋಧಿನಿ ( ಬಿ. ಜಿ. ಆಚಾರ್ಯ) 
ಆಯುರ್ಧಾಯ 
ಷಟ್ ಪಂಚಶಿಕಾ 

12 
ಫಲದೀಪಿಕಾ ( ಭಾಗ 1 - 2) , 

27 
ಚಿದಾಕಾಶ ಗೀತಾ 
ವಿ . ಸೂ .: ಉಚಿತ ಕ್ರಯ ಪಟ್ಟಿಗಾಗಿ 50 ಪೈಸ ಅಂಚೆ ಚೀಟಿ 
ಪ್ರಕಾಶಕರಿಗೆ ಬರೆಯಿರಿ. ಹೊಸ ಮುದ್ರಣಗಳಿಗೆ ಬೆಲೆ ಬದಲಾವಣೆ ಇರುವುದು 
ಮುಂಚಿತವಾಗಿ ಬರೆದುಕೊಂಡು ವ್ಯವಹರಿಸಿರಿ. 


0 


0 


0 


0 


10. 


ಜಿ . ಎಸ್. ಅನಂತವರ್ಧನ 
జంట ఆళాంటింటి 

ಗುರಿಕಾರ ದೇವಣ್ಣ ರಸ್ತೆ 
ಕುಂಬಳ ಪಾರ್ತಿಸುಬ್ಬ ವಿರಚಿಕ್ಕು ಸೂರು- ೫೭೦ ೦೦೪ 
ಶ್ರೀಮದ್ರಾಮಾಯಣದೊಳಗಣ 

ಯಕ್ಷಗಾನ 


ಕೂಡಾಮಣಿ ಪ್ರಸಂಗ 


ಪ್ರಕಾಶಕರು : 


ನಿತ್ಯಾನಂದಗ್ರಂಥಾಲಯ 


ಮಂಗಳೂರು- 575ool. 


( ದೂರವಾಣಿ: 27775). 


ಜನಪ್ರಿಯ ಒಂಭತ್ತನೆಯ ಆವೃತ್ತಿ 


988 


ರೂ . 300 


ಕುಂಬಳೆ ಪಾರ್ತಿಸುಬ್ಬ ವಿರಚಿತ 
ಯಕ್ಷಗಾನ ಚೂಡಾಮಣಿ ಪ್ರಸಂಗ 
ಜನಪ್ರಿಯ ಒಂಭತ್ತನೆಯ ಆವೃತ್ತಿ 

1988 


ಪ್ರಕಾಶಕರು : 
ನಿತ್ಯಾನಂದ ಗ್ರಂಥಾಲಯ 
ಮಹಾನಗರಪಾಲಿಕೆ ಬಸ್‌ನಿಲ್ದಾಣ, ಮಂಗಳೂರು – 575001 

(ದೂರವಾಣಿ : 21175). 

- : ಪಾತ್ರಗಳ ವಿವರ 
ಶ್ರೀರಾಮ 

ಸಂಪಾತಿ 
ಲಕ್ಷ್ಮಣ 

ತೃಣಬಿಂದು ಮುನಿ 
ತಾರೆ 

ಲಂಕಿಣಿ 
ಸುಗ್ರೀವ 

ರಾವಣ 
ಹನುಮಂತ 

ಸೀತಾದೇವಿ 
ಈಶ್ವರ 

ಸರಮೆ , ತ್ರಿಜಟಿಯರು 
ಪಾರ್ವತಿ 

ಮಂಡೋದರಿ 
ಸ್ವಯಂಪ್ರಭೆ 

ಜಂಬೂಮಾಲಿ 
ಜಾಂಬವ 

ಅಕ್ಷಕುಮಾರ 
ಕಂಡು – ಕಣೂರು 

ಇಂದ್ರಜಿತು 
ಅಂಗದ 

ಪ್ರಹಸ್ಯ 
ವಾನರರು , ಅನುಕೂಲನಾರಿಯರು, ವನಪಾಲಕರು, ಮುಂತಾದವರು 


| ಶ್ರೀ ಸೀತಾರಾಮಚಂದ್ರಾಯ ನಮಃ | 

ಶ್ರೀ ಮದ್ರಾಮಾಯಣದೊಳಗಣ 
ಯಕ್ಷಗಾನ ಉಂಗುರ ಸಂಧಿ 


ಚೂಡಾಮಣಿ ಪ್ರಸಂಗ 
(ಸುಂದರಕಾಂಡ ಅಥವಾ ಲಂಕಾದಹನ) 


ಶಾರ್ದೂಲವಿಕ್ರೀಡಿತಂ 
ಓತಪ್ರೋತಸಮಸ್ತ ವಸ್ತುನಿಚಯಂ ಓಂಕಾರಬೀಜಾಕ್ಷರಂ 
ಓಂಕಾರಪ್ರಕೃತೀಷಡಕ್ಷರಹಿತಂ ಓಂಕಾರಕುಂದಾಜುರವರ್ 
ಓಂಕಾರಸ್ಸುಟಭೂರ್ಭುವಃಸ್ವಪರಿದಿಂ ಓಂಘತ್ರಯಾರಾಧಿತಂ 
ಓಂಕಾರೊಜ್ಜಲಸಿಂಹಪೀಠನಿಲಯಂ ರಾಮಂ ಭಜೇ ತಾರಕಂ 

ವಾರ್ಧಿಕ 


ಕುಶನೆ ಕೇಳ್ ವಾಲಿಯಂ ಸಂಹರಿಸಿ ಕಿಷ್ಕಂಧ | ದೆಸೆಯಾಧಿಪತ್ಯಮಂ. 
ಸುಗ್ರೀವನಿಂಗಿತ್ತು ! ಕುಶಲದಿಂ ಸವರ್ಣಪರ್ವತಕೆ ನಡೆತಂದು ಮಳೆಗಾಲ 

ಮಂ ಕಳೆದರು || ವಸುಧಪಾಲಕನೆಂದು ದಿನ ತನ್ನ ಮನದಿಂ ಚಿಂ 1 ತಿಸಂತ 
| ಜನಕಾತ್ಮಜೆಯ ನೆನೆನೆನೆದು ದುಃಖಿಸುತ | ಪಸರಿಸುತ ಸೈರಣೆಯೋಳಂತರಂಗವ 
ನಿಲಿಸಿ ಸೌಮಿತ್ರಿಗಿಂತೆಂದನು || ೧ || 

ರಾಗೆ ಮಧ್ಯವರಾವತಿ ಏಕತಾಳ 
ಪೋಗೆ ಸೌಮಿತ್ರಿ ಸುಗ್ರೀವ ಬರಲಿಲ್ಲ 1 ಬೇಗದಿಂದಲಿ ಕರಕೊಂಡು 
ಬಾರಯ್ಯ || ನಾಗಸನ್ನಿಭವೇಣಿಯ ರತಿಸುಖ 1 ಭೋಗದಿಂದೆನ್ನ ಮರೆತ 
ರವಿಜಾತ || ೧ || ತನ್ನ ಕಾರ್ಯಗಳಾಗುವ ಪರ್ಯಂತ | ಲೆನ್ನ ನೀನೆ 


ಯಂದು ನಂಬಿಸಿ ಮತ್ತೆ ಕನ್ನ ರಾಜ್ಯವು ತನಗೆ ಸಿಕ್ಕಿತುಯೆಂದು | ಇನ್ನೆಮ 
ಹಂಗೇನೆಂದು ಮರೆತನೆ ರವಿಜಾತ | ೨ || 

* ರಾಗ ಘಂಟಾರವ ರೂಪಕತಾಳ , 
ಅಗ್ರಜ ವೀರ | ಅಣ್ಣ ವಾಲಿಯ | ನಿಗ್ರಹಿಸದೆ | ನೀರಜಾಂಬಕ 
ಸುವಂಗೆ ನಾ ಸಾಲದಾಪನೆ | ಉಗ್ರ ಮಾರುತಿ | ಕಳುಹಿಸೆನ್ನನು || 

ರಾಗ ಮಧ್ಯಮಾವತಿ ಏಕತಾಳ 
ಕಾರ್ಯಸಂಗ್ರಹವಾಗಬೇಕವನಿಂದ | ಶೌರ್ಯಬೇಡವೋ ಶಾಂತಚಿತ್ತದ 
ಪೋರಿ | ಸೂರ್ಯನಂದನನೊಡನೆ ಸೂಚನೆ ಗೆಯು | ಧೈರ್ಯಮನದ 
ಕರಕೊಂಡು ಬಾ ಬೇಗ೦೧ || 

ಶಾರ್ದೂಲ ವಿಕ್ರೀಡಿತಂ 
ಇಂತೆಂದಗ್ರಜ ನೇಮವಂಕೊಡಲದಂ ಕೈಗೊಂಡು ತದ್ಯಾಮಂ 
ಶಾಂತಾಕಾರನ ದಿವ್ಯಪಾದಯುಗಕಂ ತಾ ವಂದಿಸುತಾಕ್ಷಣಂ | 
ಮಂತ್ರಾಸ್ತ್ರಂ ಘನಚಾಪಗೊಂಡು ಬರಲುಂ ಕಂಡಾಗಲತ್ಕಂಜುತಂ 
ಕಾಂತಾರ ಮೆನಿಪ್ಪ ತಾರೆ ಪೊಗಳುತ್ತಿಂತೆಂದಳಾ ವೀರಗಂ || ೧ || 

ರಾಗ ಮಧುಮಾಧವಿ ಏಕತಾಳ 
ದಶರಥಸುತ ವೀರ ಧರಣಿಪಾಲ ಗಂಭೀರ | ಕುಸುಮಸಾಯಕರೂಪ 
ಕೀರ್ತಿಕಲಾಪ || ಪ || ಧರೆಯನಾಳುವ ಮಹಾದೊರೆಗಳು ನೀವು! ಮರ 
ವರರ ಚರಿಪ ವಾನರರನ್ನ ನಾವು | ಸರಿಯೆ ನಿಮ್ಮವರಿಂಗೆ ಶಾಂತನಾಗಯಾ 
ತರಣಿನಂದನನೆಡನೆ ಕೋಪವೇಕಯ || ೧ || ಹಿಮಕರಮುಖಿ ಕೇಳೆ ತಾರೆ 
ಸುನೀತೆ | ಕಮಲಲೋಚನೆ ಪುಣನಾಮವಿಖಾತೆ|| ಅಮರಾದಿಗಳು ಮೆಚ್ಚ 
ರಾಡಿ ತಪ್ಪಿದರೆ 1 ಕಮಲನೇತ್ರನ ಕಡೆಕಪಟ ವಾಡುವರೆ || ೨ | ಮಳೆಗಾಲ 
ವನು ದಾಟಿ ಬರುವೆನೆಂದೆನುತ | ಇಳೆಯಪಾಲಕಗೆಂದು . ಬಂದವನೀತ | 
ಅಳಿವ ಕಾಯವಿದಿಂತು ಆಡಿತಪ್ಪಿದರೆ | ಉಳಿವುದೆ ಕುಲಕೀರ್ತಿ ನೀ ಕೇಳು 
ತಾರೆ | ೩ || ಪರದೇಶದೊಳಗುಳ್ಳ ಕಪಿಗಳನೆಲ್ಲ 1 ಕರೆಸಿಕೊಂಬುದಕಿಷ್ಟು ತಡ 
ವಾಯಿತಲ್ಲ | ಇರಬೇಕು ದಯವೆಂದು ಇನಜನ ಕರೆತಂದು | ಚರಣಕೆಪ್ಪಿಸಿ 
ದಳು ಚಪಲಾಕ್ಸಿಯಂದು 1 ೪ . 


OKO 


ವಾರ್ಧಿಕ 
ಗುಣದಿಂದೊಡಂಬಡಿಸಿ ಕೆಪಮಂ ತಣಿಸಿ ಲ 1 ಕ್ಷ ಣಗೆ ಕಾಣಿಸೆ 
ಲಂದು ಸುಗ್ರೀವ ತನ್ನ ಕಪಿ | ಗಣ ಸಹಿತ ಶೀಘ್ರದಿಂ ಕಿಂಧೆಯನು 
ಪೊರಟು ನಡೆ ತಂದರಾ ಕ್ಷಣದೊಳು|| ಹನುಮ ಜಾಂಬವ ಸುಷೇಣಾಂಗದರು 
ನಳ ನೀಲ | ರಣಪರಾಕ್ರಮಿ ಗವಯ ದ್ವಿವಿದ ಮೊದಲಾದ ಸಂ ! ದಣಿ 
ಸಹಿತ ಬಂದು ರಾಮನ ಚರಣ ಕರಗೆ ಲಕ್ಷ್ಮಣನಣ್ಣಗಿಂತೆಂದನು || ೧ || 

ರಾಗ ಪಂತುವರಾಳಿ ಮಟ್ಟೆ ತಾಳ 
ಅಗ್ರಜ ಮಹಾನುಭಾವ | ಲಾಲಿಸೆನ್ನ ಬಿನ್ನಪವ | ಸುಗ್ರೀವನಲ್ಲಿಗೆ 
ನಿನ್ನೆ ಪೋಗುವಂಥ ವೇಳೆಯಲ್ಲಿ || ೧ || ಅಗ್ರಗಣ್ಯರೆಲ್ಲ ಕೂಡಿ1 ಕೊಂಡು 
ತವಳು ಮಾತಾಡಿ | ಶೀಘ್ರದಿಂದ ಬರಬೇಕೆಂದು ! ಪಯಣಸನ್ನದ್ದನಾ 
ಗಿರ್ದ | ೨ || ತಪ್ಪುವಾತನಲ್ಲ ಮಾತ | ತಮ್ಮವರೆಲ್ಲರ ಕರೆಸಿ 1 ಒಪ್ಪವಿಟ್ಟು 
ಕೆಂಬುದಕ್ಕೆ | ಇಷ್ಟು ತಡವಾಯಿತಂತೆ || ೨ || 

* 

ಕಂದ 
ಅನುಜನ ವಾಕ್ಯವನಾಲಿಸಿ | ವನಜಾಂಬಕ ಚಿತ್ತದಿ ಬಹು ಸಂತೋಷ 
- ಸುತಂ || ಜನಕನ ಮಗಳ ಪುಡುಕಲಿ | ಕನುವಂತುಟೊ ನೋಡಿರೆಂದೆ 
ಸುಗ್ರೀವನೊಳುಂ|| ೧ || 

ರಾಗ ಸೌರಾಷ್ಟ್ರ ಅಷ್ಟತಾಳ 
- ಭೂಮಿಪಾಲ ಶಿಖಾಮಣಿ ರಾಮಚಂದ್ರ 1 ದೇವ | ಕಮಲಲೋಚನ 
ಸಾಧುಗುಣಸಾಂದ್ರ || ೧ || ನಿಮಿಷದೊಳಗೆ ನಾಲ್ಕು ದೆಸೆಗಳಲ್ಲಿದ್ದರು | ನಿಮ್ಮ 
ಕಮಲಾಂಗಿಯನ್ನು ತಂದು ತೋರುವೆನು || ೨ | ಪುಲ್ಲನೇತ್ರ ಬ್ರಹ್ಮ 
ಲೋಕದಲ್ಲಿದ್ದರು| ನಿಮ್ಮ | ವಲ್ಲಭೆ ಕೈಲಾಸಗಿರಿಯಲಿದರು || ೩ || ಬಲ್ಲಿದೆ. 
ವೈಕುಂಠಲೋಕದಲ್ಲಿದ್ದರು | ಇವ | ರೆಲ್ಲರ ಕಳುಹಿಸಿ ಸುದ್ದಿ ತರಿಸುವೆನು || ೪ || 

ರಾಗ ಸಾವೇರಿ ಏಕತಾಳ 
ವಾನರರು ಕೇಳಿರಯ್ಯ ಎನ್ನ ಮಾತನು 1 ಈಗ | ಜಾನಕಿದೇವಿಯನರಸಿ - 
ಕಾಣಬೇಕು ನೀವೆಲ್ಲರು | ವಾನರರು || ಪ || ಉತ್ತರದೇಶಕೆ - ಪೂರ್ವ 
- ಪಶ್ಚಿಮ ದಕ್ಷಿಣ ನಾಲ್ಕು ದಿಕ್ಕಿನೆಳು ದಶಾಸ್ಯನಿಪ್ಪ | ವರ್ತಮಾನ ಪೇಳಿ 
- ರಯ್ಯ | ವಾನರರು | ೧ || ಅಷ್ಟದಿಕ್ಷಾಲಕರಿರ್ಪ | ಪಟ್ಟಣದಲ್ಲಿದ್ದಸೇವ| 


ದೃಷ್ಟಿಯಿಂದ ಕಂಡು ಬಂದು 1 ಸೃಷ್ಟಿಶಗೆ ಪೇಳಬೇಕು | ವಾನರರು | ೨ | | 
ತಿಂಗಳ ದಿನದಿ ರಾಮ | ನಂಗನೆಯಿದ್ದಾ ನಿಧಾನ | ವಿಂಗಡಿಸದಿದ್ದರೆಯು 
ಭಂದಿಸುವೆನು ನಿನ್ನನು|| ವಾನರರು || ೩ || 

ಕಂದ 
ಇಂತಾ ಸಮಯದಿ ರಾಘವ| ನತರಂಗದಲಿ ಕರೆವುತ ಕಿವಿಮಾತಿ 
ನಳಂ # ಚಿಂತೆಯೊಳುಂಗುರವನು ಹನು 1 ಮಂತನಿಗೀಯುತೆ ಸೀತೆಯ 
ಕುರುಹು ಪೇಳ || ೧ H - 

ರಾಗ ಕೇದಾರಗೌಳ ಅಷ್ಟತಾಳ 
ಭಾನುನಂದನನೆಂದ ಬಹಳ ಕಟ್ಟಾಜ್ಞೆಯ | ವಾನರೇಶ್ವರರು ಕೇಳಿ ! 
ದಾನವಾಂತಕನಿಗೆರಗಿ ತಮ್ಮೊಳಗಿದ್ದ 1 ಸೇನೆಯವಿಂಗಡಿಸಿ.|| ೧ || ಜಾನಕ 
ಯಮ್ಮನವರನು ಕದ್ದೊಯ್ದ | ಶಾನನನಾರೆನುತ !! ನಾ ಮುನ್ನ ತಾವುನ್ನ 
ವೆನುತ ಪಶ್ಚಿಮಕೆ ಸು 1 ಪೇಣ ದಳವೆರಸಿ ಬಂದ || ೨ || ನಳ ನೀಲ ಗವಯವ 
ಗಪಾಕ್ಷ ಕೇಸರಿ ಶತ ! ಬಲಿ ಮುಂತಾದವರೆಲ್ಲರು | ಇಳೆಯ ನಂದನೆಯನ್ನು 
ಬಿಡದೆ ಮೂಡನದಿಕ್ಕಿ 1 ನೋಳು ಹುಡುಕಾಡಿದರು || ೩ || ಇಳವರ್ತಬದರಿಕಾ 
ಕೇತುಮಾಲಾರಣ ! ಸ ಳ ನವ ಖಂಡಗಳ || ಇಳೆಯ ಪರ್ವತಗಳ ಸಂದು 
ಮೂಲೆಯನೆಲ್ಲ ಸುಳಿದಾಡುತಂದರು || ೪ || ವರುಣ ವಾಯುವ್ಯ ಕುಬೇರ 
ಈಶಾನ್ಯರ ಪುರವೊಂದುಳಿಯದಂತೆ | ಧರಣಿನಂದನೆಯನ್ನು ಬೆಸಗೊಂಡು 
ಕೇದಾರ ಗಿರಿಯ ಮೇಲಕೆ ಬಂದರು || ೫ || ದಿಕ್ಕು ದಿಕ್ಕಿನಲ್ಲಿಪ್ಪ ಅರಸು 
ಬಲ್ಲಾಳರ ಸೊಕ್ಕುಗಳನೆ ಮುರಿದು !! ಒಕ್ಕಲೋಂದುಳಿಯದೆ ಮನೆಮನೆಯಲಿ 
ಕಳ್ಳ | ರಕ್ಕಸನನು ಕೇಳುತ || ೬ || ಮಕ್ಕಳು ಹಿರಿಯರು ಜವ್ವನಹಾ ಹೆ | 
ಮಕ್ಕಳ ಬೆಸಗೊಳ್ಳುತ | ಅಕ್ಕರಿಲ್ಲದೆ ಕಂಡುದಿಲ್ಲೆಂಬ ಆಣೆಯ 1 ತೆಕೊಂಡ 
ರವರ ಕೈಯ || ೭ | ಪೂರ್ವ ಪಶ್ಚಿಮ ಉತ್ತರಾದಿ ದೇಶವನಾಳ್ವ ಉರ್ವಿ | 
ಪಾಲಕರ ಕೈಯ 1 ಸರ್ವತಾ ದಶಕಂಠನಿಲ್ಲೆಂಬ ಓಲೆಯ 1 ಗರ್ವದಿ ಬರೆಸಿ 
ಕೆಂಡು || ೮ || ನಿರ್ವಹಿಸಿದರು ಪಾತಾಳ ಲೋಕಂಗಳ | ಲೀರ್ವರ ಬೆಸ 
ಕೊಳ್ಳುತ || ಉರ್ವಿಯ ರಚಿಸಿದಾತನ ಕಂಡು ಕೈಲಾಸ | ಪರ್ವತಕ್ಕೆ ತಂದರು || 
೧೯ !! ಪಾರ್ವತಿ ರಮಣನ ದರುಶನಕವನಿಂದು | ಬರ್ಪನೆಂಬುದನು ಕೇಳಿ ! 
ಶರ್ವನ ಹಿಡಿದು ರಾವಣನ ತೋರೆನಲವ | ರೀರ್ವರು ನಸುನಕ್ಕರು || ೧೦ || 


ವಚನ 
ಆಗಲಾ ಸದಾಶಿವನು ಈ ಬಲಿಮುಖರ ಪರಾಕ್ರಮಕ್ಕೆ ಮೆಚ್ಚಿ 
ಪಾರ್ವತಿಯೊಡನೆ ಏನೆಂದನು ಎಂದರೆ, 

- ರಾಗ ಸೌರಾಷ್ಪ ಅಪ್ಪ ತಾಳ 
ಕಂಡೆಯಾ ಗಿರಿಜಾತೆ ಕಪಿಗಳ ಸಾಹಸ | ಕಂಡೆಯನೆ ದೇವ | ಪುಂಡ 
ರೀಕಾಕ್ಷ ಶ್ರೀ ರಾಮನ ದಂಡನು ಕಂಡೆಯೇನೆ|| ೧ ! ತಲೆ ಮಗು ಹಣೆ 
ಹುಬ್ಬುಗಳು ಗಂಟಿಕ್ಕಿರುವುದ ! ಕಂಡೆಯನೆ | ತಾವು | ಬಲುತರ ಕೊಪಾ 
ಟೆಪದಿ ಹಲ್ಲ ಕಿರಿವುದ | ಕೆಂಡೆಯೋನೆ || ೨ || ದಶಕಂಠನು ತೆರಿ 
ಸೆಂದೆನ್ನ ತಡೆದುದ ! ಕಂಡೆಯೇನೆ | ಚೋರ | ಅಸುರ ರಾವಣನೆಲ್ಲಿ 
ತೋರೆಂಬ ಗರ್ವವ ! ಕಂಡೆಯೆನೆ|| ೩ || 

ವಚನ 
ಇಂತೆಂದು ಪಾರ್ವತಿಯೊಡನೆ ಪೇಳಿ ಕಪಿನಾಯಕರೊಡನೆ ಏನೆಂದನು 
ಎಂದರೆ 

ರಾಗ ಸಾಂಗತ್ಯ ರೂಪಕತಾಳ 
ಕಪಿನಾಯಕರು ಕೇಳಿ ನಾವೆಂಬ ಮಾತನು | ಕಪಟವಲ್ಲಿದು ವೇದ 
ವಚನ | ಚಪಲನೇತ್ರೆಯನೋಯು ಚೋರರಾವಣನ ಕಂ 1 ಡವರಿಲ್ಲ ನಮ್ಮ 
ಪರ್ವತದಿ | ನಿಪುಣರು ನೀವು ಸುಮ್ಮನೆ ಬಳಲುವುದೇಕೆ | ಗುಪಿತದಿ 
ಹನುಮಂತ ಮುಂದೆ !! ತಪನಕುಲೇಶನ ರಾಣಿ ಜಾನಕಿಯ ಕಂ | ಡಪನಿದು 
ಪುಸಿಯಲ್ಲ ಮಾತು || ೨ || ಭಾಳಲೋಚನನೆಂದ ನುಡಿಯನ್ನೆ ಕಪಿಗಳು 
ಕೇಳುತೆಲ್ಲರು ಕೈಯ ಮುಗಿದು !! ಬೀಳುಕೊಂಡಲ್ಲಿಂದ ನಡೆತಂದು ರವಿಜಗೆ 
ಪೇಳಿದರೀ ವೃತ್ತಾಂತವನು || ೩ || 

ರಾಗ ಭೈರವಿ ರುಂಪೆ ತಾಳ 
ಪಾತಾಳದೊಳಗಿಲ್ಲ | ಸತ್ಯಲೋಕದೊಳಿಲ್ಲ ! ಆತ ದಶಕಂಠ ಕೈ ! ಲಾಸ 
ದೊಳಗಿಲ್ಲ || ೧ ! ನವಖಡ ಭತಳವ | ನಾವೆ ತಿರುಗಿ ನೋಡಿದೆವು ! 
ಭುವನದೊಳಗಾರು ಕಂ | ಡವರಿಲ್ಲವಂತೆ || ೨ || ಭೂಲೋಕದರಸುಗಳು ! 
ಬರೆದಿತ್ಯ ಬಿನ್ನಪದ ಓಲೆಗಳ ಮುಂದಿರಿಸಿ | ಕೈಮುಗಿದರಾಗ | ೩ | 
ಓಲೆಗಳ ತೆಗೆದದನು ! ವಾಚಿಸುತ ಸುಗ್ರೀವ | ಭಾಳ ಚಿಂತೆಯ ತಾಳಿ & 
ಭಯದೆಳಿತಿರ್ದ || ೪ || 


ವಾರ್ಧಿಕ 
ಲವನೆ ಕೇಳಿ೦ತು ಸೀತೆಯನರಸಿಕೊಂಡು ಬಂ | ದವರ ನುಡಿ ಕೇಳು 
ಚಿಂತಿಸುತಿರಲು ಇತ್ಯ ಮ 1 ವರು ವಾಲಿಸುತ ಹನುಮ ಜಾಂಬವರ 
ಮೊದಲಾಗಿ ಉಳಿದ ಕಪಿಸೇನೆ ಸಹಿತ ! ತವಕದಲಿ ದಕ್ಷಿಣಕ್ಕೆ ಮುಖಮಾ 
ಬಹಳ ದೇ | ಶವಕ ಳೆದು ಬೆಸಗೊಳುತ ನಡೆತಂದರಲ್ಲಲ್ಲಿ ! ಭುವನದೊಳಗ. 
ಪುಣ್ಯ ಕ್ಷೇತ್ರ ಬ್ರಹ್ಮಾಲಯಂಗಳ ಕಂಡು ನೆರೆ ನಮಿಸುತ || ೧ || 

- ರಾಗ ತುಜಾವಂತ ಅಷ್ಟತಾಳ 
ಬಂದರು ! ನಡೆ 1 ತಂದರು 1 ಪ || ರಾಮಚಂದ್ರನಕಾಂತೆಯ ಕುರುಹ 
ನೋಂದೊಂದನೆ ಬೆಸಗೊಳ್ಳುತ್ತ || ಬಂದರು || ೨ || ಬಲು ಬಲು ಗಿರಿಗ 
ದಾಟಿ ! ಬಳಲಿ ಬಂದರು ಈ ಪಾಟಿ | ಹಲವು ಪರ್ವತಂಗಳ | ಕಾನನ 
ಹುಡುಕುತ್ತ ಬಂದರು || ೧ || ತೆಲುಗು ದೇಶ ಪಾಂಡ್ಯ ರಾಜ್ಯವು ! ಮಠ 
ಯಾಳರ ತುಳುವರ ಸೀಮೆ | ಗಳಲಿ ದಶಕಂಠನನು ಸೀತಾ | ಲಲನೆಯನು 
ಬೆಸಗೊಳ್ಳುತ್ತ ! ಬಂದರು || ೨ || ಈ ತೆರದ ಬ್ರಹ್ಮ ಕೃತಿ + ನೀತಿವಂತ ವೃಶ 
ಶೂದ್ರ | ನತನ ಪಾಂಚಾಲ ನಾನಾ | ಜಾತಿಯರ್ವನೆಯರಿತುಕೊಂಡ 
ಅವರ 1 ಮಾತಿನಿಂದ ನುಡಿಸಿ ಸು ಪ್ರ | ಖ್ಯಾತರು ನಡೆತಂದರು ಭ | ಜಾ 
ಯನ್ನು ಬೆಸಗೊಳ್ಳುತ್ತ || ಬಂದರು | ೨ || 

ರಾಗ ಕಾಂಬೋಜ ರಾಂಪೆತಾಳ 
ಆ ಕಡೆಯ ತಿರುತಿರುಗಿ ಅಲ್ಲಿ ಕಂಡರು ಕಪಟ | ದಾಕೃತಿಯೊಳೆಸೆತ 
ಸರಸಿಯನು | ತಾವು ಡಿವೆವೆಂದು ಜಲದಾಸೆಯಿಂ ' ದಿಳಿಯ ಮಯ | ಲೋ 
ವದು ಕಣೆ ರಂಜಿಸಿತು || ೧ | ಆರ ಪಟ್ಟಣಗಳಿವು ನೋಡಿದರೆ ಕಣೆ ತಿ 
ಸ್ವಾರವಾಗಿದೆ ಚೆಲ್ವ ನಗರ || ಶ್ರೀರಾಮನರಸಿ ಜಾನಕಿಯ ಕದೆಯಂಥ 
ಚೋರನನು ಹುಡುಕಬೇಕಿಲ್ಲಿ । ೨ ।! ಬಾಗಿಲನು ದಾಂಟಿ ಒಳಬಂದು ನೆಲೆ 
ದರೆ ಸೊಗ| ಸಾಗಿರುವ ರಾಜಬೀದಿಗಳ !! ನಾಗಸುರನರಲೋಕದಿಂದಲತಿಶಯ 
ವಿದನು | ಹೇಗೆ ನಿರ್ಮಿಸಿದ ಮಯ ರಾಮಾ || ೩ || ಉಪ್ಪರಿಗೆಕೋಣೆನಡ 
ಮನೆ ಚೌಕಿ ಚಾವಡಿಯ / ಚಪ್ಪರದ ಮಾಳಿಗೆಯ ಬೆಳಗು || ಇಪ್ಪತ್ತನಾಲ 
ಕಂಭದ ನಡುವೆ ಮಂಟಪಗ | ಟೊಪ್ಪಿದುದು ನೋಡಲಾಶ್ಚರ್ಯ || ೪ 
ಕಟ್ಟಾಣಿ ಮುತ್ತುಗಳ ಕೆತ್ತಿಸಿದ ಕಂಭಗಳ | ಮುಟ್ಟಿದರೆ ಹೊಯ್ಯ ಬೆಂ 


, 


- 


9 


ಗಳ ಕಟ್ಟಿರುವ ವಜ್ರ ವೈಡೂರ್ಯ ಗೋಮೇಧಿಕದ 1 ಗಟ್ಟೆಗಳ ಜಗಲಿ 
ಗೋಡೆಗಳ | ೫ | ಯಾರ ಮನೆಯೊಳಗೆ ನಡಿದರು ನವರತ್ನಗಳ | ತೋರ 
ಣದ ಮೇಲುಗಟ್ಟಗಳ ಊರೂರು ಮನೆಮನೆಯ ಕೇರಿಯೊಳೆಲ್ಲ ನಾರಿ 
ಜಾನಕಿಯ ಹುಡುಕಿದರು | ೬ | ಎಲ್ಲಿ ನೋಡಿದರು ಜಾನಕಿಯ ಕಂಡೇ 
ವೆಂಬ | ರಿಲ್ಲದಾಯಿತು ಗೃಹಾಂತರದಿ | ಬಲ್ಲಿದ ಕಪೀಶ್ವರರು ಬಂದ 
ದಾರಿಯ ತಪ್ಪಿ | ಅಲ್ಲಲ್ಲಿ ಸುಳಿದಾಡುತಿಹರು | ೭ || ಮೋಸವಾಯಿತು 
ಹೊಲಬುದಪ್ಪಿದೆವು ಮಯನಿರ್ಮಿ | ತಾ ಸರೋವರದಡೆಗೆ ಬಂದು || ಈಸು 
ದಿನ ದಣಿವೆಂದೆನುತ ಬಳಿಕಲ್ಲಿರುವ 1 ಆ ಸ್ವಯಂಪ್ರಭೆಯ ನುಡಿಸಿದರು || ೮ || 

ರಾಗ ಕೇದಾರಗೌಳ ಅಷ್ಟತಾಳ . 
ನಳಿನಾಯತಾಂಬಕಿ ನಿಲ್ಲೆಂದು ನಿಮಿಷವೆ | ಮೊಳು ಮಾತ್ರ 
ನಾಡಬಲ್ಲೆ || ಇಳೆಗೆ ಪೋಗುವ ದಾರಿ ಯಾವುದೆಂದರಿಯದೆ| ಹೆಲಬುದಪ್ಪಿ 
ದೇವಾವೆಲ್ಲೆ | ೧ | ಬಲುದಿನವಾಯಿತು ಬಂದುದಿಲ್ಲಿಗೆ ನಾವೀ ಹೊಳಲು 
ಸಂಚರಿಸಿದೆವು|| ಹೋಲಬುದಪ್ಪಿದೆವೊಬ್ಬ ದೂತನ ಕಟ್ಟೆಮ್ಮ | ಇಳೆಯತ್ತ 
ಕಳುಹು ಬಾಲೆ || ೨ | ಜಾಂಬವಂತನ ನುಡಿಕೇಳು ಸ್ವಯಂಪ್ರಭೆ | ಸಂಭ್ರಮ 
ದಲಿ ನಗುತ | ಡಂಭರತನದಲಿ ಹಾಸ್ಯವ ಮಾಡಿದ ! ಳಂಬುಜದಯನೆ || ೩ || 
ತರಣಿಯ ನುಡಿಗೆಕೋಪಿಸಿ ಹನುಮಂತ ಭೀ | ಕರರೂಪನಾಗೆ ಕಂಡು | 
ಶರಣೆಂದು ಬೆದರಿ ಕಾಣಿಕೆಯಿತ್ತು ತಾ ಬಂದು | ಧರಣಿಯ ತೊರ್ದ 
ಇಂದು || ೪ || 

ವಾರ್ಧಿಕ 
ಈ ರೀತಿಯಿಂದ ಸ್ವಯಂಪ್ರಭಾ ನಗರವಂ | ವಿರಿ ಬಳಿಕಲ್ಲಿಂದ 
ನಡೆತಂದರಂದು ಕಾ 1 ವೇರಿಯಮ್ಮ ನ ತೀರ ಬಳಿವಿಡಿದು ಬಂದಾ ಮೃಕಂಡು 
ಮುನಿಗಭಿವಂದಿಸಿ || ಸಾರಿದರು ತೆಂಕಮುಖವಾಗಿ ಬಳಿಕಲ್ಲಿರುವ | ವೀರ 
ಮುನಿ ಕಣಾಶ್ರಮಕೆ ನಡೆತರಲವರು | ಯಾರು ನೀವೆಲ್ಲಿಗೆದುವಿರೆಂದು | 
ಕೀಳೆ ವನಚರರವರಿಗಿಂತೆಂದರು || ೧ || 

ರಾಗ ಮಾರವಿ ಝಂಪೆತಾಳ 
ದಶರಥನ ಸುತನರಸಿ ಸೀತಾಂಗನಾಮಣಿಯ | ದಶಕಂಠನೆಂಬಸುರ 
ಕದೊಯ್ದ ನಂತೆ 1 ಬಿಸಜಸಖಸುತನಾದ ಸುಗ್ರೀವ ನವ ಡನೆ : ಬೆಸಸಿ 
ಕಳುಹಿದನವಳ ಹುಡುಕಬೇಕಂತೆ || ೧ | ದೇಶದೇಶವ ತೋಳಲಿ ದಣಿದೆವಲ್ಲದೆ 
ನಮಗೆ ! - ಸೀತೆ ಕಣೆ ಗೋಚರಿಸಲಿಲ್ಲಯ್ಯ || ಮಾಸವೊಂದರೊಳಗೆ 
ಪೋಗದಿದ್ದರೆ ಕಡೆಗೆ 1 ಗಾಸಿ ಮಾಡುವ ನಮ್ಮ ಭಾನುತನುಜಾತ | ೨ || ಎತ್ತ 


10 


ಪೋಗುವದೆಂದು ಎಮಗೆ ತಿಳಿಯದೆ ನಿಮ್ಮ ಹತ್ತಿರಕ್ಕೆ ಬಂದೆವ್ವ ಕಡುತವಕ 
ದಿಂದ ಗಿ ಚಿತ್ರದಲ್ಲಿ ತಿಳಿದು ದಯವಿತ್ತು ನಮ್ಮುವಿ | ಗೊಂದುತ್ತರವ ಕೊಡ 
ಬೇಕು ಉತ್ತಮ ಮುನೀಂದ್ರ | ೪ | ಅವರ ನುಡಿಯನು ಕೇಳುತೀ ದಾರಿಯಲಿ 
ಪೋಗೆಶಿವನು ದಯಮಾಡುವನು ಶೀಘ್ರದಿಂದ | ಅವನಿಜೆಯ ದರುಶನವು 
ಆಗುವುದು ನಿಮಗೆಂದು ! ಬಹುಮಾನದಲಿ ಹರಸಿಯವರ ಕಳುಹಿದನು || ೪ || 

ಆ ರಾಗ ಕೇದಾರಗೌಳ ಅಪ್ಪ ತಳ 
ವಂದೆ ನಡೆದು ಮಲಯಾಚಲದೆಡೆಗಾಗಿ ! ಬಂದರು ಕಪಿವರರು || 
ಒಂದೇ ಬುದ್ದಿಯೊಳೆಲ್ಲ ಕುಳಿತು ಯೋಚಿಸಿದರು ! ಮುಂದೇನು ಗತಿ 
ಯೆನುತ | ೧ | ಇಂದಿಗೆ ` ದಿನ ಮರುಳಿದುವು ಭಾಸ್ಕರ | ನಂದನಪ್ಪಣೆಗೆ 
ಮಂದಗಮನೆಯನು ಕಾಣದ ವೊದರೆ 1 ಕೊಂದಲ್ಲದೆ ಬಿಡೆನು || ೨ || 

ವಚನ 
ಇಂತೆಂದು ಒಬ್ಬೊಬ್ಬರು ಪ್ರಸಂಗಿಸಲಾಗಿ ಆ ಮಾತಿಗೆ ಅಂಗದನು 
ಏನೆಂದನು ಎಂದರೆ 

ರಾಗ ಸಾಂಗತ್ಯ ರೂಪಕತಾಳ 
ಹಿಂದೆ ನಮ್ಮಯ್ಯಗು ಭಾನುನಂದನನಿಗು ಒಂದಲ್ಲ ಮನಸು ತವಳಗೆ 

ಅಂದಿನ ಹಗೆ ಬಿಡದೀಗ ಸೀತೆಯ ಕಂಡು | ದಿಲ್ಲೆಂದರೇನ ಮಾಡುವನೋ 
!! ೧ | ಅಲ್ಲಿ ಆತನ ಕೈಲಿಕೆಲಿಸಿಕೊಂಬುದಕಿಂತ | ಇಲ್ಲಿಯೇ ಉಪವಾಸದೊಳಗೆ || 
ಇಲ್ಲ ಈ ಪ್ರಾಣವೆಂದೆನಿಪುದೆ ಲೇಸೆಂದು | ಎಲ್ಲರ ಮುಂದೆ ಹೇಳಿದನು|| ೨ || 
ಅಂಗದನಿಂತೆಂದ ಮಾತ ಕೇಳುತ ಕಷಿ | ಪುಂಗವ ಪರಮೇಷ್ಠಿ ಸುತನು || 
ಮಂಗಲ ಮಹಿಮ ಶ್ರೀರಾಮಚಂದ್ರನುನಮ್ಮ | ಭಂಗಿಸುವುದಕೊಪ್ಪುಗೊಂಡನು 
|| ೩ ಕೊಂದರೆ ಕೆಲಲಿ ಕಾಯ್ದರೆ ಕಾಯಲಾ ರಾಮ | ಚಂದ್ರನ ಪಾದದ 
ಬಳಿಯೆ | ಹಿಂದೆ ಜಟಾಯು ಪಣವ ಬಿಟ್ಟು ಸುರಪನ ಮಂದಿರವನು 
ಸೇರ್ದುದರಿಯಾ || ೪ | ಈ ತೆರದಲಿ ತವೆ ಛಾಲೆತನೆಯ ಗೆಯು | 
ವಾತಾಡುತಿರುವ ವೇಳೆಯಲಿ ! ಆತ ಜಟಾಯುವಿನಣ್ಣನೆಂದೆನಿಪ ಸಂ | ಪಾ ತಿ | 
ಬಂದಿವರ ಕೇಳಿದನು || ೫ || 

ರಾಗತೋಡಿ ಅಪ್ಪ ತಾಳ 
ಯಾರಯ್ಯ | ನೀವು! ಯಾರಯ್ಯ || ಪ | ಯಾರಯ್ಯ ನೀವುಎಲ್ಲ ರಟ್ಟಾಗಿ | 
ಘೋರಕಾನನದಲ್ಲಿ ಸುಮ್ಮನೆ ಕುಳಿತಿರ್ಪು | ದ್ವಾರಯ || ಆ | ದಶರಥಸುತ 
ರಾಮನೆಂಬಾತನಾರು | ಪುಸಿಯಲ್ಲ ಭಾನಾನಂದನನೆಂದರೆಲ್ಲಿ | ದಶಕಂಡ 
ಜನಕನೆಂದನೆ ಸುದಿ ಯೇನು | ವಶವಿಲ್ಲದಿ೦ತು ಚಿಂತಿಸುವುದೇಕಿನ್ನು 11 


ಯಾರಯ್ಯ ೪ ೧ ! ತಮ್ಮ ನು ತನಗೆ ಜಟಾಯುವೆಂಬಾತ 1 ನಿರ್ಮಲದಲಿ 
ಸತ್ತನೆಂದೆಂಬ ಮಾತ || ನಿವ ಆಂದವರಾರು ಆದ ಕೇಳುದೆಲ್ಲಿ 1 ಒಮ್ಮಗೆ 
ನೊಡನೆ ವಿಸ್ತರಿಸಬೇಕಿಲ್ಲ H ಯಾರಯ್ಯ || ೨ | 

ರಾಗ ಮಧ್ಯಮಾವತಿ ಏಕತಾಳ 
ವಸುಧೆಗುತ್ತಮವಾದdಧ್ಯಾಪಟ್ಟಣದಿ | ದಶರಥನೃಪನೆಂಬ ಧರಣಿ 
ಪಾಲಕಗೆ | ಕುಸುವಗಂಧಿಯರು ಮವರು ಹೆಂಡಿರೊಳಗೆ | ಅಸಮ ಸಾಹ 
ಸರು ನಾಲ್ವರು ಮಕ್ಕಳವಗೆ || ೧ || ಪಿತನ ಭಾಷೆಯ ಸಲಿಸೆ ಶ್ರೀರಾಮಚಂದ್ರ 
ಸತಿಸಹಿತಲೆ ಪಂಚವಟಿಯೊಳಿರೆ ಮುನ್ನ || ಕಪಟದಿ ದಶಕಂಠ ಕದೆಯು 
ಸತಿಯ | ಚಪಲಲೋಚನೆ ಕೂಗುತ್ತಿರಲು ದಕ್ಷಿಯ ೨ || ಮಡದಿಯ 
ಧ್ವನಿ ಕೇಳಿ ಮತ್ತಾ ಜಟಾಯು | ತಡೆದು ಮಾರ್ಗದಿ ಪೋರಗೆಡದೆ ಶುಭ 
ಕಾಯ ! ಹೊಡೆದಾಡಿದರು ಬಲುಹತ್ತು ಪರ್ಯಂತ 1 ಕಡೆಗೆ ಮೋಸದೋಳವನ 
ಕೊಂದ ದಶಕಂಠ || ೩ || ಕಾಮಿನಿ ವರವಿತ್ರ ದೆಸೆಯಿಂದ ಶರಣ ರಾಮಸ 
ಚರಣ ಕಂಡವಾಯು ಮರಣ ! ಆ ಮೇಲೆ ನಮ್ಮರಸನ ಸ್ನೇಹ ಬೆಳೆಸಿ ! 
ಕಾಮಸನ್ನಿಭ ಇಂದ್ರಸುತನ ಸಂಹರಿಸಿ || ೪ !! ಸೇನಾಧಿಪತ್ಯವ ಸುಗ್ರೀವಗಿತ್ತು ! 
ಜಾನಕಿಯನರಸಲು ನೇಮವೆವಗಿತಾ | ನಾನಾ ರಾಜ್ಯದೊಳೆಲ್ಲ ಹುಡುಕಿದರಿಲ್ಲ ! 
ಏನು ಮಾಡುವುದೆಂದೆಮಗೆ ಕಾಂಬುದಿಲ್ಲ !! ೫ 

ವಾರ್ಧಿಕ 
ಸಿರಿರಾಮಚರಿತ್ರಮಂ ಕೇಳು ಹಿಂದೆ ರವಿ ! ಕಿರಣದುರಿಯಲಿ ಬೆಂದಗರಿ 
ಮತ್ತೆ ಮೂಡಿದುವು! ಎರಡು ಪಕ್ಕವಳಿವರೆಲ್ಲಂ ಕುಳ್ಳಿರಿಸಿ ಶರಧಿ ತಡಿಯೊಳ 
ಗಿಳಿಸುತ || ಬೆರಳ ಸನ್ನೆಯಲಿ ತೋರಿದನು ಲಂಕಾದ್ವೀಪ| ಪುರವಿದೆಯೆಂದು 
ತೆರಳಿದನು ಸಂಪಾತಿ ಭೋ 1 ರ್ಗರೆವ ಶರಧಿಯ ಕಂಡು ಕಪಿ ನಾಯಕರಿಗೆ 
ವಾನರಶ್ರೇಷ್ಟನಿಂತಂದನು || ೧ || 

ರಾಗ ತುಜಾವಂತು ಏಕತಾಳ 
ಕಂಡಿರೇ | ನೀವು 1 ಕಂಡಿರೇ || ಪ || ಕಂಡಿರೆ ಸಮುದ್ರರಾಜ | ಕಂಡ 
ದಂತುಜ್ವಲಿಸುತಿಹುದ || ಕಂಡಿರೇ || ೧ || ಧರೆಯ ಪುಣ್ಯನದಿಗಳನ್ನು ಕರೆಸಿ 
ಬೆರೆಸಿಕೊಂಡುಬ್ಬಿ ಕೊಬ್ಬಿ ! ಮೆರೆವುದ | ಭೋ ರ್ಗರೆವುದೆ || ಕಂಡಿರೇ || 
| ೨ | ಅಂಬರಕ್ಕೆ ಹಾರಿ ಮಗುಚಿ | ಲಂಘಿಸುವುದಬ್ಬರ ಹೆಚ್ಚಿ | ನೊರೆಗಳ 
ಬಹ | ತೆರೆಗಳ || ಕಂಡಿರೇ || ೩ || ಅಗಣಿತ ಪರ್ವತಂಗಳ | ಮಿಗುವಂತಹ 


12 


ವಿನುಗಳು 1 ಹೊಳೆವುದ ! ಬಾಯ | ಕಳೆವುದ | ಕಂಡಿರೇ || ೪ || ಹೇಗೆ 
ದಾಟಬೇಕು ಎಂದು | ನಾಗಶಯನ ಬಲ್ಲನೆಂದು ! ತಿಳಿಯದು | ಪ್ರಾಣ | 
ಉಳಿಯದು ಕಂಡಿರೇ || ೫ || 

ರಾಗ ಭೈರವಿ ರುಂಪೆತಾಳ 
ಇದಕೆ ಚಿಂತೆಗಳೇಕೆ ನಿನಗೆ ಸ್ವಾಮಿ | ಪದುಮನಾಭನ ಕರುಣವಿಲ್ಲವೇ 
ನಮಗೆ | ಇದಕೆ | ಪ | ಹಾರುವನು ಶರಧಿಯೊಂದರೆ ನಿಮಿಷದೊಳಗೆ | ಎದೆ | 
ಹೊರುವೆನು ರಾವಣನ ಹತ್ತು ತಲೆಗಳ ದೆಸೆಗೆ | ಬೀರುವೆನು ಶಾಕಿನೀ ಡಾಕಿನೀ 
ಗೌತಣವ | ತೋರುವನು ರಕುತದಕುಳಿಯ | ಹಿಂದ | ಜಾರುವೆನು 
ಕೈಮುಗಿದು ಕಂಡು ಜಾನಕಿಯ ||- ಇದಕೆ !! ೧ || ಜಾಂಬವರ ನುಡಿಕೇಳು 
ಬೆದರದುಬೈರಿದನು | ಜಂಭಾರಿಸುತನ ಸುತ ನುಡಿದರಾ ಪಾಡೇನು || 
ಕುಂಬಿನಿಯ ಕಿತ್ತು ಕಡೆಗಿರಿಸಹೇಳಿವರು | ರವಿ : ಬಿಂಬವನು ತುಡುಕ ಹೇಳಿದರು || 
ಸಮರ | ಡೊಂಬಿಯಲಿ ಕಾಲಭೈರವನ ನುಂಗುವೆವು ಇದಕೆ || ೨ | ಶಿವನ 
ಕೈಲಾಸದಿಂದಲೇಡಿಸಲ್ ಪೇಳಮಲ | ಭವನ ಪಟ್ಟವ ಕಿತ್ತುಬದಿಬ್ಬಗಿರಿಸು 
ವೆವು || ಜವನವರ ಎಡಗೈಯ ಬಿಗಿದು ಕಟ್ಟೆಳೆತಹವು | ದಿವಿಜಿಕವನೆಳೆದು 
ತಹವು | ಇನ್ನು | ಲವಣಾಂಬುಧಿಯ ನಿಲ್ಲಿ ಈಗ ದಾಟುವೆವು ! ಇದಕೆ || ೩ || 

- ವಚನ | 
ಇಂತೆಂದು ಒಬ್ಬೊಬ್ಬರು ಪ್ರಸಂಗಿಸಲಾಗಿ ಜಾಂಬವರು ತವಳಗೆ 
ಆಲೋಚನೆಯ ಮಾಡಿ ಹನುಮಂತನು ಕರೆದು ಏನೆಂದನು ಎಂದರೆ 

ರಾಗ ಮಧ್ಯಮಾವಧಿ ಅಷ್ಟತಾಳ 
ನೀನೇ ಕಲಿಹನುಮ | ನವರೊಳು| ನೀನೆ ಕಲಿ ಹನುಮ || ಪ || 
ನೀನೆ ಕಲಿಯು ನಮ್ಮ | ವಾನರರೊಳಗೆಲ್ಲ ಸಾನಂದದಿಂದ ಸಾ | ಗರವ 
ಲಂಘಿಸುವುದಕ್ಕೆ || ೧ | ಬಣಗು ರಕ್ಕಸ ರಾ | ವಣನ ಪಟ್ಟಣವೆಲ್ಲ ಅಣು 
ರೂಪಿನಲಿ ಮನೆ | ಮನೆಯ ಹುಡುಕಲಿಕ್ಕೆ || ನೀನೇ || ೨ || ಕೆಟ್ಟ ರಕ್ಕಸ 
ರಡ್ಡ ) ಗಟ್ಟಿ ನಿಲ್ಲುವವರನ್ನು 1 ಕುಟ್ಟಿ ಲಂಕಾಪುರ | ಸುಟ್ಟು ಬರುವುದಕ್ಕೆ | 
ನೀನೆ H ೩ || ಕೊಂಕದ ಕೆನರದೆ | ಲಂಕೆಯೊಳ ಸಿಲುಕದೆ 1 ಪಂಕಜ 
ಮುಖಿ ಸೀತೆ| ಯಂ ಕಂಡು ಬರಲಿಕ್ಕೆ ||ನೀನೇ || ೪ || 

ವಾರ್ಧಿಕ 
ಎಂದ ಜಾಂಬವರ ನುಡಿ ಕೇಳು ಬೊಬ್ಬಿರಿವುತಜ | ನಂದನಗೆ ಕೈಮುಗಿ ! 
ವುತಾಕ್ಷಣವೆ ತೆರಳಿದ ಮ | ಹೇಂದ್ರ ಪರ್ವತವೇರಿ ನಾಲೈಸೆಯ ನೋಡಿದನು 


13 


ಸಿಂಧು ಭೈರ್ಗುಡಿಸುತಿಹುದ | ಇಂದುಶೇಖರ ಕಮಲಬಂಧುವಿಂದಾದ 
ಸುರ | ವೃಂದ ಶಾರದ ಗೌರಿ | ಗಣಪ ವಂದಲಾಗಿ ರಘು | ನಂದನನ ಧಾನಿ 
ಸುತ ಪುಟನೆಗೆದು ಹಾರಿದಂ ಮೂರ್ಲೋಕ ತಲ್ಲಣಿಸಲು || ೧ | ಒಡೆದು 
ಗಗ ನಾಂಗಣಕೆ ಲಂಘಿಸಿದ ಭರಕಾಗ 1 ಹದಿನಾಲ್ಕು ಲೋಕವಲ್ಲಾಡಿದುದು 
ನೆಲವರಿದು | ಉದಧಿ ಕಂಪಿಸಿತಷ್ಟಗಜ ಕರ್ಮ ಫಣಿರಾಜ ವಂದಲಾದರೆದೆ 
ಗೆಟ್ಟರು || ಬೆದರಿದರು ಸುರರು ಮಾಯಕದಿಂದ ನಿರ್ಮಿಸಿದ | ಸುದತಿ ಬಂದಡ್ಡ 
ಗಟ್ಟಿದಡದಳ ಸದೆಬಡಿವು 1 ತುದರದೊಳು ಪೊಕ್ಕು ಛಾಯೆಯ ಸೀಳಿ 
ಮುಂದಿರುವ ಮೈನಾಕನಂ ಮನ್ನಿಸಿ|| ೨ | | 

ರಾಗ ಸೌರಾಷ್ಟ್ರ ತ್ರಿವುಡೆತಾಳ | 
ಹಾರಿದನು ಲಂಕೆಯನು | ಬಿಟ್ಟೆ !ಳೂರು ಯೋಜನ ಮುಂದೆ ನಡೆ 
ಯುತ | ಸಾರಿದನು ತೃಣಬಿಂದು ಮುನಿಪನ ಶಾಲೆಯೆಡೆಗೆ || ೧ || ಊರ 
ಹೊಲಬನು ತಿಳಿಯದಲ್ಲಿ ವಿ | ಚಾರಿಸಲು ಬೇಕೆನುತ ಮುನಿಯ ಪ | ದಾರ 
ವಿಂದಕೆ ಕೈಯ ಮುಗಿದನು 1 ವೀರ ಹನುಮ || ೨ || ಮಾತನಾಡಿಸಿಕೊಂಬೆ 
ನೆನುತಲಿ ! ಮತ್ತೆ ಸ್ತುತಿಸುತ ಬಹಳ ದೈನ್ಯದಿ | ವಾತಸಂಭವ ನುಡಿದನಾ 
ಮುನಿ 1 ನಾಥದಂದು || ೩ || 

ರಾಗ ಘಂಟಾರವ ರಂಪೆತಾಳ 
ಯಾವ ದೇಶಂಗಳಿವು ! ಯಾರ ರಾಜಿಂಗಳಿವು | ನೀವಿಲ್ಲಿ ನೆಲೆಯಾಗಿ 
ಇನ್ನೆಷ್ಟು ದಿವಸ || ೧ || ರಾವಣೇಶ್ವರನೆಂಬ | ರಕ್ಕಸನ ಪುರವೆಲ್ಲಿ | ಯಾವ 
ದಿಕ್ಕಿನೊಳುಂಟು | ಲಂಕಾಧಿನಗರ || ೨ || ಕಾರ್ಯವುಂಟೆಮಗಲ್ಲಿ ಕಳ್ಳ ರಕ್ಕಸ 
ನೆಲ್ಲಿ | ತೋರಿಕೊಟ್ಟರೆ ತಿಳಿದು || ಬಹು ಪುಣ್ಯಬಹುದು | ೩ | 

ಈ ವಚನ 
ಇಂತೆಂದು ಮುನಿಯ ಪಾದಕ್ಕೆರಗಿ ಬಹು ದೈನ್ಯದಿಂದ ಹೇಳಿಕೊಂಬಂಥಾ 
ಹನುಮಂತನ ಭಕ್ತಿಯಂ ಕಂಡು, ಈತನು ಮಹಾಸ್ವಾಮಿಯ ಕಾರ್ಯ ಸಂಗ್ರಹಿ, 
ಪರೋಪಕಾರಿ , ಅತಿ ಧೈರ್ಯವಾನಿ, ಶರಣರ ಶ್ರೇಷ್ಠನೆಂದು ತಿಳಿದು, ಈತನಂ 
ಪರೀಕ್ಷಿಸಬೇಕೆಂದು ಕರೆದು ಕಟಾಕ್ಷದಿಂದ ನೋಡಿ ಹನುಮಂತನ ಕಡೆ 
ಆ ಮುನಿಶ್ರೇಷ್ಠನು ಏನೆಂದನು ಎಂದರೆ 

ರಾಗ ಸಾಂಗತ್ಯ ರೂಪಕತಾಳ 
ಕುರುಡನ ಕೈಗೆ ಕನ್ನಡಿಯೇಕೆ ಬಧಿರಗೆ | ವರ ಸಂಗೀತದ ಮಾತೇಕೆ || 
ಎರಡು ಕಾಲಿಲ್ಲದ ಹೆಳವಗೆ ಯಾತ್ರೆಯ | ತಿರುಗಾಟದ ಸುದ್ದಿಯೇಕೆ | ೧ ಈ 


14 


ಮರ ಮರ ಚರಿಪ ವಾನರ ನಿನಗೀ ಲಂಕಾ | ಪುರದರಸನ ಸುದ್ದಿಯೇಕೆ | 
ತಿರಿದುಂಬಾತನ ಮನ ಪಲ್ಲಕಿಯೇರುವ| ತೆರನಂತಾಯಿತು ನಿನ್ನ ಮನಸು 
.!! ೨ ರಿ , ಏಳು ಸುತ್ತಿನ ಕೋಟೆ ಕಣಿವೆ ಜರಿಗಳು ಸುತ್ತ | ಕಾಳ ರಕ್ಕಸರ 
ಕಾಲಾಟ | ಮೇಲಾದ ಬ್ರಹ್ಮರಾಕ್ಷಸ ಭೂತಗಣಗಳ | ಜಾಲವು ನುಸಿ ಹೆಗ. 
ಗೂಡೆವು || ೩ || ಮುನಿರಾಯ ಕೇಳಯ್ಯ ಹಿಂದುಮುಂದಾದರು ! ತನುವಿದು 
ತನಗೆ ಶಾಶ್ವತವೆ | ವನಜಸಂಭವ ಫಣೆಯೊಳು ಬರೆದಿಟ್ಟಂಥಾ | ದನು 
ವಿರಲುಂಟೆ ಜಿಮಗೆ | ೪ || ಸ್ವಾಮಿಕಾರ್ಯದ ಮೇಲೆ ಸತ್ತರೆ ಎನಗೀಗ || 
ಕಾಮಿತ ಫಲ ಕೈಸೇರುವುದು || ಆ ಮಾತು ನಿವಂಗೇಕೆ ದಶಕಂಠ ನಿರುವಂಥ | 
ಸೀಮೆ ತೋರಿದರೊಂದೆ ಸಾಕು || ೫ || 

ರಾಗ ದೇಶಿ ಅಷ್ಟತಾಳ 
ಕಪಿವರಾ ವೀರ ಕೇಳೆನ್ನ ವಾತ | ಗುಪಿತದಿಂ ಬಹುಕಾಲವಾಯಿತು | 
ತಪವ ಮಾಡುವೆವಿಲ್ಲಿ ನಾವ್ ೧ ॥ ತಲೆಯಿಂದಾ ಜಡೆಯಿಳಿದು ಪಾತಾಳಕೆ 
ಬಳಸಿಕೊಂಡತಿ ಬೇರುವರಿದವು ! ಎಳೆಯಲಿಕೆ ಬಲ ಸಾಲದು || ೨ || ವೃದ್ದರು 
ನಾವು ಏಳಲಾರೆವು ನಮ್ಮ | ಉದ್ದನೆಗಹಲು ರಾವಣೇಶ್ವರ | ನಿದ್ದ ರಾವನು 
ತೋರ್ಪೆವು || ೩ || ಎಂದ ಮಾತಿಗೆ ಎರಡು ತೋಳ ಪಿಡಿದೆತ್ತಿ | ಅಂಬರಕೆ 
ನಗಹ ಕಮಲಜ | ಶಂಭು ತಾ ಬೆರಗಾಗಲು || ೪ || ತೋರಳಾ ಮುನಿ 
ಲಂಕಾಪಟ್ಟಣವನ್ನು ಹಾರಿದನು ಹನುಮಂತ ಲಂಕೆಯ | ನೇರಿದನು 
ಮಹದುರ್ಗವ || ೫ | ನಿಲ್ಲೆಲೆ ಕಪಿಯೆನುತ ಬಾಗಿಲ ಬಳಿ | ಯಲ್ಲಿ ತಡೆದಿಹ 
ಖುಲ್ಲ | ರಕ್ಕಸ 1 ರೆಲ್ಲರನು ಸದೆಬಡಿದನು || ೬ | ಪೊಕ್ಕನಾ ಲಂಕಾ ಪಟ್ಟಣ 
ದೊಳಗೆಲ್ಲ | ರಕ್ಕಸರು ಗೊರಕಿಡುತ ನಿದ್ರೆಯ | ಕಕ್ಕಸದ ಭರ ವೀಕ್ಷಿಸಿ|| ೭ || 
ಅಲ್ಲಲ್ಲಿ ರಾತ್ರಿ ತಿರುಗಾಡುವ ವೇಳ | ದಲ್ಲಿ ೮೦ಕಿಣಿಯೆಂಬ ದಾನವಿ | 
ಬಲ್ಲಿದಾತನ ತಡೆದಳು | ೮ || 

ಆ ರಾಗ ಶಂಕರಾಭರಣ ಏಕತಾಳ . 
ಮಧ್ಯರಾತ್ರಿ ಕಾಲದಲ್ಲಿ | ವರಾತನಾಡದೀಗ ನೀನು | ಎದ್ದು ತಿರುಗಾಡು 
ವಾತ | ನೀನಾರು ಪೇಳೆಲ || ೧ | ನಿದ್ದೆಯಿಲ್ಲವೇನೆ ನಿನಗೆ ! ನೀನು ಭೂತಂಗಳ 
ಹಾಗೆ | ಉದ್ದು ರುಟುತನವೇಕೆ ಯಾರೆ ರಾಕ್ಷಸಿ || ೨ || ಭದ್ರವೆನ್ನ ಕಾವಲಿಲ್ಲಿ | 
ಲಂಕಿಣಿಯೆಂಬಾಕೆ ನಾನು ! ಕ್ಷುದ್ರ ಕಳ್ಳ ಎನ್ನ ಕೈಗೆ ಸಿಕ್ಕಿದೆಯಲ್ಲ || ೩ || 
ಕಳ್ಳನಲ್ಲ ಕಾಣೆ ನಾನು | ಜಾಣೆ ರಾಕ್ಷಸೀ ಕೇಳು ನೀನು | ಒಳ್ಳೆ ವಾಯುಪುತ್ರ 
ಹನುವು | ನನ್ನ ಹೆಸರು || ೪ || ಹನುಮಂತನಾದರೇನು | ಕಣ್ಣು 


35 


ಮರುಂಟೇನೋ ನಿನಗೆ 1 ಬಿನುಗ ನಾನು ಬಿಡೆನು ನಿನ್ನ | ತಿನ್ನದನಕವು 0 ೫!| 
ಎನ್ನ ' ಪಂಥ ನೋಡು ನಿನ್ನ | ಮಣ್ಣುಗಂಡಿಸುವ ಮುನ್ನ ಹೆಣ್ಣುಮೂಳಿ 
ದಾರಿಬಿಟ್ಟು | ಅತ್ತ ಸಾರೆಲೆ | ೬ || ವಾಯುಪುತ್ರ ನೀ ನೆಡೆನ್ನ | ಬಾಯೊ 
ಆದ ಪಣ್ಣ ಗನ್ನು | ನೋಯದೆ ನುಂಗುವ ನಿನ್ನ 1 ಮಾತು ಬೇರುಂಟೆ || ೭ | 
ನಾಯಿ ತೆರದಿ ವೊಂದುವೊಂದು ! ಬಗುಳಿ ನೀನು 1 ಪೆಟ್ಟು ತಿಂದು 1 ಸಾಯ 
ಬೇಡಹೋಗಅತ್ತ | ಕಳ್ಳರಕ್ಕಸಿ | ೮ | ಇಷ್ಟು ಪಂಥವಾದ ಮೇಲೆ1 ಬಿಟ್ಟು 
ನಿನ್ನ ಪೋದರೀಗ 1 ಕಷ್ಟವೆಂದು ಕೈಯೊಳೊಂದು 1 ಪೆಟ್ಟನಿಟ್ಟಳು | ೯ || 
ಭ್ರಷ್ಟ ಮಳಿಯೆಂದು ಹನುಮ | ಮುಷ್ಟಿಯಿಂದ ತಿವಿಯಲವಳು | ರಟೆ 
ಮುರಿದು ಬಿದ್ದಳಾ ಕಾ | ರ್ಬೆಟ್ಟಿದಂದಡಿ || ೧೦ || 

ವಾರ್ಧಿಕ 
ಹಲವು ಪರಿಯಲಿ ಕಾದಿ ದಣಿದು ಲಂಕಾಲ 1 ತೊಲಗಿದಳು ರಾವ 
ಣಗೆ ಬಂತು ದುರ್ದೆಶೆಯೆನುತ | ಬಳಿಕ ಹನುಮಂತನಣುರಪಿನಿಂ ಬಂದಲ್ಲಿ 
ಸುಳಿದಾಡಿ ಹುಡುಕುತಿರಲು || ಬಲವಂತ ನಿದ್ರೆಯಲಿ ಮೈ ಮೆರೆದು | ಮಲಗಿರ್ಪ 
ಕುಂಭಕರ್ಣನ ಶ್ವಾಸದೊಳು ಸಿಕ್ಕಿ ಸುಳಿಸುಳಿದು ವಜ್ರಕಂಭಕೆ ಸಿಡಿದು ಅಲ್ಲಿಂದ 
ಪೊರವಂಟು ದಣಿದನಂದು || ೧ || 

ರಾಗ ಸೌರಾಷ್ಟ್ರ ತ್ರಿವುಡೆ 
ತ್ರಿಣಯಸಖ ಮಧುಸಾಧನಾಚುತ | ವನಜಲೋಚನನೆಂಬ ಜಪಗಳ 1 
ನೆಣಿಪಶರಣರ ಶ್ರೇಷ್ಠ ವಿಭೀ | ಷಣನ ಕಂಡ || ೧ || ಇಲ್ಲಿ ನೋಡಿದರೀತ 
ರಕ್ಕಸ | ನಲ್ಲಿ ಗುಣವಿದೆಯೆನುತ ತಿರುಗಿದ! ಅಲ್ಲಿ ಕಂಡನು ರಾವಣೇಶ್ವರ | 
ನಂತಃಪುರವ || ೨ | ವಲ್ಲಭೆಯನೊಡಗೂಡಿ ರಾವಣ ಚೆಲ್ನ ಮಂಚದ 
ಮೇಲೆ ಮಲಗಿರೆ | ಬಲ್ಲಿದನು ತಾ ಕಂಡು ಮನದಲಿ | ಬಳಲುತಂದ || ೩ || 

- ರಾಗ ಕಲಾಣಿ ರುಂಪೆತಾಳ 
ಬಲುದೊಷಕೊಳಗಾದ 1 ಪಾಪಿ ದಶಕಂಠ | ಮಲಗಿದಾಕೆಯು ಇವಳು ! 
ವೈದೇಹಿ ತಾನೆ || ೧11 ಕಲೆಯಾಯು ರಾಘವಗೆ ಕಾಂತೆಯಿವಳಿಂದ | ಗೆಲವಿಲ್ಲ 
ಮುಂದೆಮಗೆ | ದಣಿವುದಿದು ವ್ಯರ್ಥ|| ೨ || ವರಪತಿವ್ರತೆಯೆಂಬ ಬಿರುದನುರೆ 
ತೊಗೆದು || ಮರುಳಾದಳೀತನಿಗೆ | ಮಂದಗಜಮನೆ || ೩ || ದಾನವರ 
ಸಂಹರಿಸಿ | ದಾಟಿದರೆ ನಾ ಮುಂದೆ !! ಏನೆಂದು ಹೇಳುವನೋ || ಎನ್ನೊಡೆಯ 
ರಾಮ || ೪ || 


16 


ದ್ವಿಪದಿ 
ಈ ತರಹರಿಸಿ ಮನದೊಳಗೆ ತನೆಡನೆ ರಾಮ | ಕುರುಹುಗಳ ಪೇಳು 
ದನು ಕಂಡು ನಿಸ್ಸಿಮ || ೧ || ಪದುಮ ರೇಖೆಗಳಿಲ್ಲ ಪಾದದಲಿ ಮುಂದೆ 
ವಿಧವು ತೋರುತ್ತಿದೆ ಹೆಡತಲೆಯ ಹಿಂದೆ || ೨ 1) ಮಚ್ಚಲಾಂಚನ ನೋಡೆ 
ಬಲತೊಡೆಯಳಿಲ್ಲ | ಅಚ್ಯುತನ ಸತಿಯಿವಳು ಸರ್ವಥಾ ಅಲ್ಲ || ೩ || ಇವಳು 
ಜಾನಕಿಯಲ್ಲವೆಂದು ನಿಶ್ಚಯಿಸಿ | ತವಕದಲಿ ಹೊರವಂಟ ಬೆಸುತೆಯ 
ನರಸಿ || ೪ || ನವರತ್ತ ಬೀದಿಗಳ ಕನಕನಿರ್ಮಿತದ | ಭವನಗಳನೊಳಪೊಕ್ಕ 
ನೋಡಿ ಸನ್ಮತದ 11 ೫ 11 ಮನೆಮನೆಯ ತಾ ತಿರುಗಿ ಮತ್ತಲ್ಲಿ ಬಂದು 1 
ದುನುಜನುಪ್ಪರಿಗೆಯನುತಾನೇರಿ ನಿಂದು || ೬ || ಸುಳಿಸುಳಿದು ನೆರೆ ದಣಿದು 
ಪಟ್ಟಣವೆಲ್ಲ ನಳಿನಲೋಚನೆ ಸೀತೆಯನು ಕಂಡುದಿಲ್ಲ || ೭ || ಅರಸಿಕೆರಳಲಿ 
ದರೊಳಗೆ ಶ್ರೀರಾಮನೆಂದು | ಪುರವ ನೆರೆ ಕಿರಿಸುವೆನು ಕಣ್ಣ ಮುಂದು|| ೮ 
ಹೀಗೆಂದು ಮನದೊಳಗೆ ಹನುಮ ನಿರ್ಧರಿಸಿ 1 ಆಗ ತ್ರಿಕುಟಾಚಲಕೆ ಬಾಲವನು 
ಬಬಸೆ | ೯ | | ಆ ಸಮಯದಲಿ ಗಗನವಾಕ್ಯವನ್ನು ಕೇಳು 1 ಬೀಸುತಿಹ 
ಮಾರುತನ ವಾಸನೆಯ ತಾಳು || ೧೦ || ವನವಿದೆಂದಿದೆಯೆಂದು ಹೇಳಿದಾ 
ನುಡಿಯ | ಅನುವರಿತು ನೋಡುವೆನು ಎನುತಲಾ ಕಡೆಯ || ೧೧ !! ಹಾರಿ 
ದಬ್ಬರಕೆ ನೆಲ ನಡುಗಿತುರವಣೆಗೆ ಜಾರಿದವು ಮಣಿಖಚಿತ ಕನಕ 
ದುಪ್ಪರಿಗೆ || ೧೨ || ಮೆಲ್ಲನುದಾನಕ್ಕೆ ಮಗುಳೆ ನಡೆತಂದ 1 ಪುಲ್ಲನೇತ್ರೆಯ 
ಶೋಕವನದೊಳಿರೆಕಂಡ : ೧೩ 1 ಶಿಂಶುಪಾಮರನಡಿಯ ಕುಳಿತು ರಾಘವನ 
` ಚಿಂತಿಸುವ ಜಾನಕಿಯ ಕಂಡನಾ ಹನುಮ || ೧೪ || 

- ರಾಗ ಸಾಂಗತ್ಯ ರೂಪಕತಾಳ 
ಜಯ ಜಯ ತ್ರೈಲೋಕಮಾತೆ ವಿಖ್ಯಾತೆ ! ಜಯ ಜಯ ಸೀತೆ 
ಭಂಜಾತೆ || ಜಯ ಜಯ ಶಕ್ತಿಸ್ವರೂಪ ಕೀರ್ತಿ ಕಲಾಪ | ಜಯ ಜಯ 
ಪುಣ್ಯಶರಣ್ || ೧ || ಇವಳೀಗ ರಾಮನ ಕಾಂತೆ ಸದ್ದುಣವಂತೆ | ಇವಳು 
ಸಜ್ಜನಪಾಲೆ ಶೀಲೆ | ಇವಳೀಗ ಬ್ರಹ್ಮಾದಿ ಸಂರೌಘವಂದಿತ ಮಾತೆ | ಇವಳು 
ರಾಮನ ಪ್ರೀತಿ ಸೀತೆ || ೨ | ಧರಣಿಜೆಯಲಿ ದೋಷ ಕಲ್ಪಿಸಿದೆನು ನಾನು 
ದುರುಳ ರಾವಣನ ಕಂಡಲ್ಲಿ || ಕರವೆರಡರಲಿ ಬಾಯರ್ ಹೋಯ್ತು ತಪ್ಪಾ 
ಯೌಂದು | ಶಿರವತಗಂತ ರಾವರಾ ಎಂದ 1! ೩ || 

ವಚನ 
ಇಂತು ಅಶೋಕವನದಲ್ಲಿ ಏಕೋಭಾವದಿಂ ಚಿಂತಿಸುತ್ತಾ ರಾಮಧ್ಯಾನ 


17 


ದಲ್ಲಿರುವಂಥಾ ಸೀತಾಂಗನೆಯನ್ನು ಕಂಡು ಹನುಮಂತನು ಅನೇಕ ಸೂತ್ರ 
ವನ್ನು ವರಾಡಿ ಆ ವೃಕ್ಷವನ್ನೇರಿ ಸುಮ್ಮನೆ ಕುಳಿತಿರಲು, ಅತ್ತಲಾ ರಾವಣನು 
ನಿದ್ರೆಯಂ ತಿಳಿದದ್ದು ಮಧ್ಯರಾತ್ರಿ ವೇಳೆಯಲ್ಲಿ ಕಾಮಾತುರನಾಗಿ ಸರ್ವಾ 
ಭರಣ ಭೂಷಿತನಾಗಿ ಬೊಂಬಾಳ ದೀವಿಗೆಯಿಂದ ಆ ವನಾಂತರಕ್ಕೆ ಬಂದು 
ತನ್ನನುಕೂಲಕ್ಕೆ ತಕ್ಕಂತೆ ವ್ಯವಹರಿಸುವಂಥಾ ರಾಕ್ಷಸ ಸ್ತ್ರೀಯರು ಕರೆದು 
ನಾನಾ ಪ್ರಯತ್ನದಿಂದ ಸೀತೆಯನೆಡಬಡಿಸಿದರೆಂದು ಕಳುಹಲಾಗಿ ಅವರು 
ಬಂದು ಜಾನಕಿದೇವಿಯೊಡನೆ ಏನೆಂದರು ಎಂದರೆ 

- ರಾಗತೊಡಿ ಏಕತಾಳ 
ದಾನವೇಂದ್ರನ ಕೂಡಲಿ | ನೋನು ಸಂದೇಹ | ಜಾನಕಿ ಸುಮ್ಮನೆ 
ಅನು | ಮಾನದೇಕಮ್ಮ ಹೇಳು 1 ದಾನ || ಪ | ರಾಮನೆಂಬ ಧ್ಯಾನ ಬಿಟ್ಟು | 
ಬೇಗ ನಾನಾಭರಣವಿಟ್ಟು | ರಾವಣನೆಳು ಪ್ರೇಮವಿಟ್ಟು 1 ಕಣ್ಣಿಗೆ ಕಾಡಿಗೆ 
ಯನಿಟ್ಟು || ದಾನ || ಪ || ಪಟ್ಟೆಯ ಸೀರೆಯನುಟ್ಟು | ಪಟ್ಟೆಯ ಕುಪ್ಪಸ 
ತಟ್ಟು 1 ಕಟ್ಟಿ ತುಂಬಿಗುರುಳ ಮೇಲಿಟ್ಟು ನಾನಾ ಪುಷ್ಪಗಳ 11 ದಾನ | 
H ೨ 11 ಕನ್ನಡಿಯ ನೋಡಿಕೊಳ್ಳೆ | ಕಣ್ಣಿಗೆ ಕಪ್ಪಿಟ್ಟುಕೊಳ್ಳೆ || ಪನ್ನಿರಿದಕೆ 
ಗಂಧದಕಣ್ಣೆಲೇಪನದಿಂದ ದಾನ || ೩ || 

ವಚನ 
ಈ ರೀತಿಯಿಂದ ಸತಿಯರು ನಾನಾ ಪ್ರಯತ್ನದಿಂದ ಒಡಂಬಡಿಸಲಾಗಿ 
ಆ ಸೀತಾಂಗನೆಯು ಕಣ್ಮರೆಯದೆ ಸುಮ್ಮನಿರೆ ಅವರು ನಾಚಿಕೊಂಡು ತಿರುಗಿ 
ಬಂದು ರಾವಣನಿಗೆ ಈ ವೃತ್ತಾಂತವನ್ನು ಹೇಳಲು ಆಕೆಯ ಸಮೀಪದಲ್ಲಿ 
ಕಾದಿರುವಂಥಾ ಸರಮೆ ತ್ರಿಜಟೆಯರನ್ನು ಕರೆದು ಆಕೆಯ ಅಂತರ್ಭಾವವೇ 
ನೆಂದು ಕೇಳಲಾಗಿ ಅಗಲಾ ತ್ರಿಜಟೆಯು ಏನೆಂದಳು ಎಂದರೆ 

ರಾಗ ಸೌರಾಷ್ಟ್ರ ತ್ರಿವುಡೆತಾಳ 
ಧರಣಿಸುತೆಗಾ ರಾಮಚಂದ್ರನ | ಸ್ಮರಣೆಯೇ ಹೊರತಾಗಿ ಮನದಲಿ 
ಬರಿದೆ ಮತ್ತೊಂದಿಲ್ಲ ಯೋಚನೆ | ಇರುಳು ಹಗಲು || ೧ || ಪರುವತವ ನಣ 
ನುಂಗಿತಾದರು ಇರುವೆ ಶರಧಿಯ ಕುಡಿದು ಹೋದರು ! ಸರುವಥಾ ಜಾನಕಿಯ 
ನೆಲಿಸಲು ಸಾಧ್ಯವಲ್ಲ || ೨ || ಚಂದನವು ತಾನುಷ್ಠವಾದರು | ಚಂದಿರನ 
ಬಿಸಿಲಾಗಿ ಕಾಯ್ದರು ! ಎಂದಿಗಾದರು ನಿನಗವಳು ಮನ| ಹೊಂದಳಯ || ೩ || 
ಕಾಗೆ ತಾ ಬಿಳುಪಾಗಿ ಹೋದರು | ನಾಗರನ ಹಲ್ಲಮ್ಮತವಾದರು | ಆ ಗರುವ 


- 18 


ಮಾಯಕದ ನುಡಿಗೊಳಗಾಗಲಯ || ೪ ||, ಕಲ್ಲೆಂಬುಜವರಳಿತಾದರು | 
ಮಲ್ಲಿಗೆಯಲು ದುರ್ಗಂಧವಾದರು | ಎಳ್ಳಿನಿತು ಬೇಡಾಸೆ ನಿನಗಹ | ಇಲ್ಲ 
ಸೀತೆ || ೫ || ಬೆಕ್ಕುಗಳಿಗೂ ಕೊಡು ಬಂದರು 1 ಸಕ್ಕರೆಯು ಕಹಿಯಾಗಿ 
ಪೋದರು ! ಮಿಕ್ಕ ಮಾತುಗಳೇಕೆ ಜಾನಕಿ 1 ಸಿಕ್ಕಳಯ || ೬ || 

ವಚನ 
ಇಂತೆಂದು ತ್ರಿಜಟೆಯಾಡಿದ ಮಾತು ಕೇಳಿ ತಾನೇ ಆಕೆಯ ಸಮೀಪದಲ್ಲಿ 
ನಿಂತು ಮಾತನಾಡಿಸಿ ನೆಡುವೆನೆಂಬ ಆಸೆಯಿಂದ ಸರ್ವಾಭರಣಗಳ 
ಪೆಟ್ಟಿಗೆಯಂ ಮುಂದಿರಿಸಿ ಏನೆಂದನು ಎಂದರೆ 

- ರಾಗ ಘಂಟಾರವ ಆದಿತಾಳ 
ಮಾರನಾಸ್ತ್ರ ತಾಗಿ | ಬಿಗು 1 ವೇರಿತಲ್ಲೆ ಬಾಲೆ || ನಾರಿ ಎನ್ನ ಮೇಲೆ ದಯೆ 
ತೋರೆ ನೀ ದಮ್ಮಯ್ಯ || ೧ || ಇಪ್ಪತ್ತು ತೋಳಿಂದ ತೆಗೆ 1 ದಪ್ಪಿ ಕೊಂಬು 
ದಕ್ಕೆ ಅಲ್ಪ ಮನಸಲ್ಲ ಕೇಳು | ಕರ್ಪೂರಸುಗಂಧಿ || ೨ || ಚಪ್ಪರ ಮಂಚದ 
ಮೇಲೆ | ಚಂದದಿ ಉಯ್ಯಾಲೆ !! ದರ್ಪಕನಾಟದಿ ನಿನ್ನ | ದಣಿಸುವ 
ನಾಮುನ್ನ || ೩ || ದೇವತೆಗಳುಗಂಧರ್ವರು | ದೇವಸಿಯರೆಲ್ಲ || ದೇವೇಂದು 
ಮುಂತಾಗಿ ನಿನ್ನ ಸೇವೆ ಮಾಕ್ಟರಲ್ಲೆ || ೪ || ಸೃಷ್ಟಿಯಿರೇಳರೊಳ್ ನಾನು | 
ಶ್ರೇಷ್ಟ ಕಾಣೆ ಜಾಣೆ | ಪಟ್ಟದರಾಣತ್ವವನ್ನು ಕೊಟ್ಟು ಬಾನಿನ್ನು || ೫ || 

ರಾಗ ಸಾವೇರಿ ಆದಿತಾಳ 
ಮಾತನಾಡಬಾರದೇನೆ | ಸುಜಾಣೆ 1 ಮಾತನಾಡಬಾರದೇನೆ || ಪ 
ವರಾತನಾಡಬಾರದೇನೆ | ಸೀತಾದೇವಿಯೆನ್ನೊಡನೆ || ಪ್ರೀತಿಯಿಂದ ಸೋತ 
ಬಂದ ನೀತನೆಂಬ ಕರುಣದಿಂದ || ಮಾತೆ || ೨ ||- ಕಾಮಿನಿ || ನಿನ್ನನ 
ಕಂಡು ಕಾಮನು ದಂಡೆತ್ತಿ ಬಂದು 1 ಸಾವಧಾನದಿ ಬಿಲ್ಗೊಂಡು | ಪ್ರೇಮ 
ತಬ್ಬು ಸದ್ದು ಮಾಡಿದ 11 ಎನ್ನೆದೆಗಿಡುವ ಸಾಮರ್ಥ್ಯದಿ ಗುರಿಯ ನೋಡಿದ 
ತಬು ರಂಕರಿಸಿ ಆ ಮಹಾ ಪೂಶರವ ಪೂಡಿದ || ಬೀಟಲೆನಗೆ ತಾಗಿ 1 ನ 
ಮೂರ್ಛಿತನಾಗಿ ಬಿದ್ದೆನಲ್ಲೆ ! ವಿರಹವೆಗ್ಗಳಿಸಿ1 ಕಾಮುಖನಾಗಿ ನಾ ಬಂದೆನಿಲ್ಲೆ 
ಇದಕೌಷಧಿಯ | ಕೋಮಲಶರೀರೆ ನೀನೆ ಬಲ್ಲೆ | ನಿನ್ನನು ಬಿಡಲೊಲ್ಲೆ 
ಭೂಮಿಯೋಲಿಹ ಬೇಕಾಗಿಹ ವಸ್ತು | ಪ್ರೇಮದಿ ತರಿಸಿ ಕೊಡಿಸುವೆ 
ಶಾಮಾಂಬರವನುಡಿಸುವೆ | ಹೇಮಾಭರಣವ ತೆಂಡಿಸುವೆ 11 ಈ ಮನವಿದ್ದರೆ 
ತಾ ಮನಸಾದರೆ | ಪ್ರೇಮದೊಳನುದಿನ | ಕ್ಷೇಮದೊಳಿರುವೆ 


19 


ಆ ಮಾತ || ೧ !! ಕಣೆ ನಿದ್ರೆ ಬಾರದು ಬಾ | ಯನ್ನವು ಸೇರದು ಕಂತೆ | 
ನಿನಯ ಹಂಬಲದಿಂದ 1 ಲೆನ್ನಯ ಜೀವವುಳಿಯದೊಮ್ಮೆಗೆ|| ಮಾತನಾಡಿ 
ಕೊಂಬ ಕನ್ನೆ ನೀ | ಬೇಗೆದ್ದು ಬಾ ಸುಮ್ಮನೆ ಸಕಲೈಶ್ವರ್ಯ | ವೆನ್ನಿಲ್ಲಿ 
ಕೈಸೇರಿತು ಘುಮ್ಮನೆ || ತನಗೆ ಕುಂಭ | ಕರ್ಣನೆಂಬ ಶೌರ್ಯವಂತನನುಜ | 
ಇಂದ್ರನ ಜಯಿಸಿ | ಬನ್ನ ಬಡಿಸಿದಂಥವನೆನ್ನ ತನುಜ | ರಾಮನೆಂಬಾತ | 
ಗಣ್ಯನಲ್ಲನೋಡಲೆಬ್ಬ ಮನುಜ! ಸುರನರ ಫಣಿ ದನುಜರಿ ಕನ್ನೆಯರಿಲ್ಲರು 
ಕಾದಿಹರನುದಿನ! ನಿನ್ನಯ ಸೇವೆಯೊಳಿರುವರು ! ಮನ್ನಿಸಿ ಕರೆದರೆ ಬರುವರು 
ಕನ್ನಡಿ ಕಲಶವ ತರುವರು || ಹೆಣ್ಣಿಗು ಹೋಗು ಮಣ್ಣಿಗು ಬಯಸುವ | 
ರೆನ್ನಲ್ಲಿಹ ಸಂಪನ್ನರನಡೆ|| ಮಾತೆ || ೨ || ಹಗಲಿರುಳು ಕೈಯೊಳ್ ನಿನ್ನ | 
ಬಿಗಿಯಪ್ಪಿಕೊಂಬೆ ನಾ ಮುನ್ನ | ಬಗೆಬಗೆ ಕಾಮನ ಕಲೆಯ ಸೊಗಸಾಗಿ 
ತೋರುತ್ತ ಮುದ್ದಾಡುವೆ || ಕರ್ಪೂರವೀಳ್ಯ | ಜಗಿದು ಸವಿತಾಂಬೂಲವ 
ನೀಡುವೆ | ಹೆಚ್ಚಿನಮೋಹದ ಬಗೆಯಿಂದಲಿ ಮುತ್ತನು ಬೇಡುವೆ | ಕುಚಕೆ 
ನಾಚ | ಛುಗುರನಿಟ್ಟು ಒರೆಸಿ ಲಲ್ಲೆ ಗರೆವೆ ! ಮಲ್ಲಿಗೆಯರ 1 ಳುಗಳ ತಲೆಗೆ 
ಮುಡಿಸಿ ಮೋಹವೆರೆವೆ ! ಎಂದೆಂದು ಬಿಡದೆ | ಮಿಗಿಲಾದೈಶ್ವರ್ಯದಿ ನೀ 
ಸತತ ಮರೆವೆ || ಅರಿತವಳಿಂಗೇನೊರೆವೆ ! ದುಗುಡದೆಳನು ದಿನ ರಾಮನೆಂಬ 
ಹುಲು | ಹಗುರ ಮನುಜನನು ನೆನೆವುದು | ಅಗಣಿತ ಭಾಗ್ಯವ ತೊರೆದು | 
ಮಿಗಿಲೇ ಯೋಚಿಸು ನಿನಗದು || ನಗೆಮೊಗ ನೆಗಹುತ ! ಲೆಗುಮಿಗೆ 
ಹರುಷದಿ | ನಗರಕೆ ಬಾರೆಲೆ | ಸುಗುಣಾನ್ವಿತೆಯೆ !! ಮಾತ 1೩ || 

ವಾರ್ಧಿಕ 
ಕುಶನೆ ಕೇಳ ರಾವಣನ ಮಾತು ಜಾನಕಿಗೆ ಕ | ರ್ಕಶವಾಗಿ ಕಿವಿಗೆ 
ನಾಂಟಿದುವು ಕಣ್ಣಿಲಿ ಕಿಡಿಯ ಮಸಗಿ ಕೈಯಲಿ ತೃಣವ ಮುರಿದಿಕ್ಕಿ ಬಣಗು 
ರಕ್ಕಸಗವನಿಸುತೆ ನುಡಿದಳು || ಪಿಸುಣರೊಳು ಬಣಗು ರಣಹೇಡಿ ಚಂಡಾಲ 
ದು ! ರ್ವ್ಯಸನಿ ದುರಹಂಕಾರಿ ದುರ್ಜನ ದುರಾಜಾರಿ ! ಅಸುರರೆಳ 
ಗಧಮನೇ ನೀಚ ನಾಯಿ ಅತ್ತ ನಡೆಯೆಂದಳು || ೧|| 

ರಾಗ ಸಾವೇರಿ ಏಕತಾಳ 
ಸರಮೆ ನೀ ಸಾಕ್ಷಿಯಾಗಿರು ! ಈ ಮಾತಿಗೆಲ್ಲ !! ಸರಮೆ ನೀ ಸಾಕಿ 
ಯಾಗಿರು || ದುರಳ ತಾನುಮನಂತೆ 1 ಸುರರಿಗೆಲ್ಲ ಶ್ರೇಪ್ಪನಂತೆ || ಧುರ 
ದೊಳಧಿಕ ಶರನಂತೆ | ನಿರತ ಸಿರಿವಂತನಂತೆ ಸರಮೆ || ೧|| ಬಲ್ಲಿದನಾದರೆ 
ಶಿವನ ಬಿಲ್ಲನ್ನೇಕೆತ್ತದೆ ಪೋದ | ಕಲ್ಲೆದೆಯಾದರೆ ತೊಟ್ಟಿಲಲ್ಲಿ ಕಟ್ಟಿಸಿ 


20 


ಕಂಬನೆ || ಸರಮೆ | ೨ || ಅಂದೇ ರಾಮಚಂದ್ರನ ಕಣ್ಣ ಮುಂದೆ 
ದೇತಕೆನ್ನ | ಹಂದಿಯಂತೆ ಕದ್ದುಕೊಂಡು ಬಂದುದೇತಕಮ್ಮ ಹೇಳು 
ಸರವರಿ | ೩ || ಘೋರ ಪಾಪಿ ದೈತ್ಯ ಪರರ 1 ನಾರಿಯೊಳಿಂತೆಂದ ಮೇ 
ನೂರು ಜನ್ಮದಲ್ಲಿ ನರಕ | ಸೇರದಿರನು ಸುಳ್ಳಲ್ಲಮ್ಮ - ಸರಮೆ || 
ಕಾಣಬಹುದಿನ್ನಿ ಖಳನ | ಗೋಣುಗಳನ್ನು ತರಿದು ಯಮನ | ತಾಣ 
ಮೇಲೆ ಎನ್ನ ರಾಣಿಯ ಮಾಳೂ ಶ್ರೀರಾಮ || ಸರಮೆ || ೫ | ಕೆಟ್ಟ ವರ 
ನಿವನ ತಲೆಯ | ಕುಟ್ಟಿ ಕಾಲೆಳೆದ್ದು ಕಡೆಯೊ ಆಟ್ಟ ಮೇಲೆ 
ರಾಮ | ಪಟ್ಟದ ರಾಣಿಯ ಮಾಳ ಸರಮೆ || ೬ || 

* ವಾರ್ಧಿಕ 
ಕರುಳು ಕತ್ತರಿಸಿದುವು ಸೀತಾವಚನದಲ್ಲಿ | ದುರುಳ ರಾವಣ ಕೆ. 
ದಿಂ ಖಡ್ಗಮಂ ಕೊಂಡು | ತರಳೆಯನು ಕಡಿದು ಬಿಸುಡುವೆನೆಂದು 
ತಿರಲು ವರ ಪತಿವ್ರತೆಯಲ್ಲಿಗೆ || ಅರಿತಲಿಂಗಿತವ ಮಂಡೋದರಿಯು 
ವನ | ಕರವಿಡಿದೊಡಂಬಡಿಸಿ ಪತಿಯ ತನ್ನರಮನೆಗೆ ಕರೆದೊಯ 
ಜಾನಕಿ ಕೋಶದಿಂದಳುತ ಸರಮೆಯೊಡನಿಂತೆಂದಳು 11 ೧ !! 

ರಾಗ ಸಾಂಗತ್ಯ ರೂಪಕತಾಳ 
ಕಂಡೆಯ ಸರಮೆ ದಾನವ ಬಂದು ದಿನ ದಿನ | ದಂಡಿಸುತ್ತಿರುವ 
ಬಗೆಯ ! ಭಂಡ ರಕ್ಕಸನುಪಟಳದಿ ಬೇವುದಕ್ಕಿಂತ | ಕೆಂಡದಿ ಬೀಳ್ಳುದೆ | 
| ೧ | ಇಂದು ಬರುವ ನಾಳೆ ಬರುವನು ಶ್ರೀರಾಮನೆಂ | ದಾಸ ವು 
ನಾನು || ಇಂದಿಗೆ ದಿನವೆಷ್ಟು ಸಂದರು ರಘುಕುಲ | ಚಂದ್ರನ ದರುಶನ 
1೨ || ಪೂರ್ವಜನ್ಮ ದೊಳೇಸು ಪಾಪ ಮಾಡಿದೆ ನಾನು | ದುರ್ವ್ಯ 
ಸಿಕ್ಕಿ ದಣಿದೆ || ಸರ್ವಥಾ ಇನ್ನಾಸೆ ತೀರಿತು ಎನಗೀಗ ಉಗಿಲೆ | 
ನೆಂತು || ೩ ||. ಎಲ್ಲಿಯಾ ರಾಮನಿನ್ನಲ್ಲಿ ಲಕ್ಷಣದೇವ | ನೆಲ್ಲಿಷ 
ಲಂಕಾನಗರ || ಅಲ್ಲಿಗೆ ಬಂದೆನ್ನನೊಯ್ಯನೆಂಬುದು ಸ್ವಪ್ನ | ದಲ್ಲಿಯು 
ಸಾರಿದೆನು || ೪ || ಎಂತಿರ್ಪರವರು ಎಂದೆಂಬ ವಾರ್ತೆಗಳನು | 
ಪೇಳುವವರಿಲ್ಲದಾಯ್ತು | ಇಂಥ ನಿರ್ಬಂಧ ಯಾತನೆ ಯಾವ ಸತಿಗವ 
ನಾಂತರಕು ಬೇಡಕೇಳಮ್ಮ 81 ನಿನ್ನ ಮಾತಿನ ಮೇಲೆ ನೀರೆ ನಾ ಕಾ | 
ನನ್ನ ವರಡಿಯ ಮೈಸಿರಿಯ || ಅನ್ಯಾಯವಿದು ಮುಂದೆ ಇನ್ನು | ಬಾಳಿರು 
ಮನ್ನಿಸಿಕೊಂಡು ಘೋರ ವಿಷವ || ೬ || ಆರು ತಿಂಗಳ ದಿನದಾರಭ್ಯ ? 
ಸೇರಿ ದಣಿದಿರೆನಗಾಗಿ | ಯಾರು ಹೇಳಿದರಿನ್ನು ಕೇಳೆ ಮಾತುಗಳನ್ನು 


21 


ಮರಣ ಬಂದಡಸಿ || ೭ || ಆಸೆ ನಿರಾಶೆಯಾಯಿತು ಮುಂದೆ ಬಾಳಭಿ 
ಲಾಷೆಯಿಲ್ಲನೋಡಿದರೆ | ಕೇಶವಾದರು ಕೆರಳಿಗೆ ಸುತ್ತಿ ಪ್ರಾಣವ | 
ಗಾಸಿ ಮಾಡುವೆನಮ್ಮ ತ್ರಿಜಟೆ || ೮ || ಪ್ರಾಣದಾಸೆಯ ಬಿಟ್ಟಳೆಂಬುದನರಿತು 
1 ಆ ! ಕೆಣಿನಂದನೆ ಕೈಯ ಪಿಡಿದು || ಏಣಾಕ್ಷಿ ತ್ರಿಜಟೆ ಪೇಳಿದಳಂತ 
ರಂಗದಿ | ಕಾಣಿಸಿದಂದಿನ ಕನಸ || ೯ | | 

ರಾಗ ವರಾಳಿ ಅಷ್ಟತಾಳ 
ಕಂಡೆನೀರೀತಿ ನಿದೆ ಯೋಳ ಕೇಳ್ ಕಮಲಾಕ್ಷಿ | ಕಂಡೆ | ಪ | 
ಪುಂಡರೀಕನೇತ್ರನು ಮಾ | ರ್ತಾಂಡಜಾತ ಸುಗ್ರೀವನ 1 ಹಿಂಡು ಕಹಿಗಳ | 
|ಕಡಿ| ಕೆಂಡು ಬಂದನೆಂಬುದನ್ನು ಕಂಡೆ || ೧ | ಹತ್ತು ತಲೆಯರಾತ 

ರಕ್ತ | ವಸ್ತ್ರವನುಟ್ಟುಕೊಳ್ಳುತ್ತ | ಕತ್ತೆಯನ್ನೇರಿ ದಕ್ಷಿಣ | ಯಾತ್ರೆಗಾದಿ 
1 ಪೋಪುದನ್ನು | ಕಂಡೆ || ೨ || ಅಂಗನೆ ಮಂಡೋದರಿ ಕ | ರ್ಣಂಗಳೆಲೆ 
ಮೂಗುತಿಯ | ಮಂಗಳಸೂತ್ರವ ಹರಿದು ! ಕಂಗಳೇಳು ನೀರುಳಿದುದ | 
ಕಂಡೆ || ೩ | ಅಷ್ಟಭಾಗ್ಯವೆಲ್ಲ ಪೋಗಿ | ದುಷ್ಟರ ಸಂಹಾರವಾಗಿ 1 ನೆಟ್ಟನೇ 
ವಿಭೀಷಣನು ಪಟ್ಟವಾಳುವ ಸ್ವಪ್ನ ಕಂಡೆ | ೪ | ಪುಂಡರೀಕ ವದನೆ 
'ನಿಮ್ಮ | ಗಂಡನಾದ ರಾಮಚಂದ್ರ | ಕೆಂಡುಪೋಗಿ ನಿನ್ನನು ಭೂ ಮಂಡಲ 
ನಾಳುವ ಸ್ವಪ್ನ | ಕಂಡೆ|| ೫ || 

ವಚನ 
* ಈ ಪ್ರಕಾರದಿಂದ ತ್ರಿಜಟೆ ತನ್ನ ಸ್ವಪ್ನ ವೃತ್ತಾಂತವಂ ಪೇಳಿ ಸಂತವಿಟ್ಟು 
ದ್ರಾಮುದ್ರೆಕ್ಷಣರಾಗಿ ಮೈಮರೆದು ಮಲಗಿರುವ ಸಮಯದಲ್ಲ 

ವಾರ್ಧಿಕ 
ಮನಸಿನಲಿ ಕಡುನಂದಾ ಚಿಂತಿಸುವ ಜಾನಕಿಗೆ | ಕನಸಿನೋಳವಂ 
ಈಿಡಂಬಡಿಕೆ ತ್ರಿಜಟೆ ಮರ | ನೆಯೊಳಣುರೂಪಿನಿಂದಿರುತಲದನೆಲ್ಲ 
ನಂ ಕಾಣುತಿರ್ದಂ ಹನುಮನು | ಇನಕುಲದ ಸೌಭಾಗ್ಯ ಚಿಂತಾಮಣಿಗೆ 
1 | ವನಿತೆಯಹುದೆಂದು ಕೊಂಡಾಡಿ ಜನಕಾತ್ಮಜೆಯ | ಮನದೊಳಗೆ 
ಕನೆ ತನ್ನೊಳು ಮಾತನಾಡಿದನು ಜಾನಕಿಯು ಕೇಳುವಂತೆ | ೧ | 

ರಾಗ ಕೇದಾರಗೌಳ ಅಷ್ಟತಾಳ 
ನಳಿನಲೆಂಚನೆ ಕೇಳು ರಾಮಚಂದ್ರನು ಎನ್ನ | ಕಳುಹಲಿಲ್ಲಿಗೆ ಬಂದೆನು 
ಅವನಿಂದಿಹ ತಮ್ಮ ಲಕ್ಷ್ಮಣಸಹ ನಿಮ್ಮ । ಬಳಿ ಪೋದಿ ಬಾರೆನುತ || ೧ || 


22 


ಕುವಲಯಾಂಬಕ ರಾವು ಸುಗ್ರೀವ ಸಹಿತ ಪ್ರ ಶ್ರವಣ ಪರ್ವತದೊಳಿಹ 
ಎವ ವಾತದಲಿ ನಿಮ್ಮ ಸ್ಮರಣೆಯಲ್ಲದೆ ಬೇರೆ | ವಿವರ ಕಾಣಿಸದೆನಗೆ || ೨ 

ಕಂದ 
ಮರಗೋಂಬಿನೇಳಿತೆಂದಾ | ಸಿರಿ ವಾಕ್ಯಮಂ ಕೇಳು ಸೀತೆ ಮೊಗನೆ 
ಹುತ್ರಂ | ದುರುಳರ ಮಾಯಕವೆಂದೆನುತಿರೆ | ಮರವಿಳಿದಾಗ ಹನುಮ 
ಮುದಿದೆಂದಂ || ೧ || 

ರಾಗ ಸಾಂಗತ್ಯ ಅಷ್ಟತಾಳ 
ಮಂಗಳಮಹಿಮ ರಾಮನ ಪಾದದೆಡೆಯಿಂದ 1 ಬಂದೆನಮ್ಮ | ಕೋಪ 
ಲಾಂಗ ಲಕ್ಷ ಣದೇವ ಕಳುಹಿದ ಬಗೆಯಿಂದ | ಬಂದೆನಮ್ಮ || ೧ | ವಾ 
ಸಂಭವ ಎನ್ನ ಮಾತೆಯಂಜನ ದೇವಿ | ಬಂದೆನಮ್ಮ | ಭಾನು 1 ಜಾತನನಂ 
ಡೆಯ ಸುಪ್ರೀತಿಯಿಂ ಕಳುಹಲು ! ಬಂದೆನಮ್ಮ || ೨ || ಬಲು ಬಲು ದೇಶ 
ಕಳೆದೆಲ್ಲ ಹುಡುಕುತ್ತ | ಬಂದೆನಮ್ಮ || ಇನ್ನು ಹಲವು ಮಾತೇಕೆ ಸಾಗರ 
ಲಂಘಿಸುತಿತ್ತ ಬಂದೆನಮ್ಮ || ೩ || 

ಕಂದ 
ಎಂದಾ ಹನುಮನ ಮಾತಿಗೆ | ಚಂದ್ರಾನನೆ ಕಪಟವೆಂದು ಸುವ 
ಇರಲು | ಒಂದಾಗಿದ್ದುದನರುಹಿದ ! ಡಿಂದರಿವಳಿ ಎಂದ ಬಳಿಕ 
ನಿಂತೆಂಡು || ೧ || 

ರಾಗ ಶಂಕರಾಭರಣ ಏಕತಾಳ 
ಚಿತ್ರವಿಸಂ ದೇವಿ ನಿಮ್ಮ | ವರ್ತಮಾನವೆಲ್ಲ ಪೇಳ್ವೆ | ಸತ್ಯಾಸತ್ಯವೆಂ 
ದನ್ನು ನೀವೆ ಬಲ್ಲಿರಿ || ಧಾತ್ರಿಯೋಲ್‌ ಸಾಕೇತಪುರದಿ | ಪೃಥ್ವಿಪ 
ದಶರಥಂಗೆ ಸುಸ್ತ್ರೀಯರು ಮೂರು ಮಂದಿ ಪತ್ನಿಯರಂತೆ || ೧ | - 
ಕೌಸಲ್ಯ ಕೈಕೆ ಸು | ಮಿತ್ರೆಯೆಂಬ ಮವರಿಗೆ | ಉತ್ತಮರು ನಾಲ್ಕು ವ 
ಪುತ್ರರಹುದೆ | ಸತ್ವದಿಂದ ನಿಮ್ಮನ್ನು ಬಿಲ್ಲೆ ಜೇಷ್ಠನಾದ ರಾಮ | ನರ್ತಿ 
ಮಿಥಿಲೆಯಿಂದ ತಂದುದಹುದೆ || ೨ ! ಜನಕನ ಮಾತೆಗೋಸ್ಕರ 1 ದಿನ 
ವಂಶಾಬ್ಲಿ ಚಂದ್ರ 1 ಘನತರವಾಗಿಪ್ಪ ಘೋರ ವನಕ್ಕೆ ಬರುವಾಗ | ಮನದ 
ನೀವು ಲಕ್ಷು | ಮಣ ಸಹಿತ ಮೂವರು | ನೆಲಸಿದಂಥ ಪಂಚವಟಿ || 
ಸವಿಪದಿ || ೩ || ತರಿದು ಮಗ| ರಕ್ಕಸಿಯ | ಖರದೂಷಣಾದಿಗಳ ತಲೆ 
ಹರಿಯೆ ಪೊನ್ನಿಗವ ಕಂಡು | ಆಶ್ಚರ್ಯದಿಂದ ತರಬೇಕೆಂದು ನೀವು ಪೇ ' 


23 


ತೆರಳೆ ರಾಮನಾ ರಾವಣ | ಭರದಿ ನಿಮ್ಮ ನೆತ್ತಿಕೊಂಡು ಬರುವ ಮಾರ್ಗದಿ | ೪| 
ಕರಗಿ ಸೊರಗಿ !! ಭಯದಿನೀವು| ಮರುಗುವಂಥ ಧ್ವನಿಯ ಕೇಳಿ | ತ್ವರಿತದಿಂ 
ಬಂದಾ ಜಟಾಯು ಭರಿತ ಶೌರ್ಯದಿ ದುರುಳಗಡ್ಡಗಟ್ಟಲಾಯ್ತು | ಸ್ಥಿರವ 
ನಿತ್ತ ಮೇಲಾಗಿಹ | ಪರಿಯನೆರೆವೆ ಲಾಲಿಸಮ್ಮ | ಕರುಣವನಿಟ್ಟು ! ೫ ೪ 


ರಾಗ ಕೇದಾರಗೌಳ ಅಷ್ಟತಾಳ 
ಕುಂಜರ ಗಮನೆ ಕೇಳಾ ಮೇಲೆ ಶ್ರೀರಾಮ | ಕಂಜದಳಾಯತಾಕ್ಷ 1. 
ಮಂಜುಳಕಾಯ ಲಕ್ಷಣ ಸಹ ಖಗಕುಲ | ಸಂಜೀವನನು ಕಂಡರು | ೧ || 
ಅಂಜದೆ ನಿಮ್ಮ ರಾವಣ ಕೊಂಡು ಬಂದುದ | ರಂಜಿತದಿಂದ ಕೇಳಿ | ನಂಚಾ 
ಯಿತಮ್ಮತವೆನುತಲಾ ಮರುದಿನ | ಮುಂಜಾನೆ ನಡೆತಂದರು || ೨ || 
- ಚಂದ್ರಗೆ ರಾಹು ಸೋಂಕಿದ ಹಾಗೆ ಶ್ರೀರಾಮ ! ಚಂದ್ರ | ಲಕ್ಷ ಣರೀರ್ವರು 
- ಒಂದೊಂದು ಕಡೆಯ ನಿಮ್ಮ ನರಸುತ್ತ ಭರದಿ ಕ ! ಬಂಧನ ಪರಿಹರಿಸಿ || ೩ || 
- ಬಂದಾಗ ಶಬರಿಗೆ ವರವಿತ್ತು ಬಹು ಮುನಿ | ವೃಂದವ ಸಂತಯಿಸುತ || 
ಇಂದ್ರನ ಮಗನಾದ ವಾಲಿಯ ಭಯದಿಂದ | ನೊಂದಿಗೆ ಸುಗ್ರೀವನು || 
| ೪ || ಶರವೇ ಮೂರ್ತಿಗಳೀರ್ವರು ವರ ಪಂಪಾ | ಸರಸಿಯ ತಡಿಯೊಳಿರೆ | 
ತರುಣಿನಂದನ ಕಂಡು ಕರೆಸಲವರು ಋಷ | ಗಿರಿಯ ಮೇಲಕೆ ಬಂದರು || 
- # ೫ | ತಾಳೆಯ ಮರವೇ ಮುರಿದು ದುಂದುಭಿಯಟ್ಟೆ | ಕಾಲಿನಿಂದೆದ್ದ 

ಮೇಲೆ|| ವಾಲಿಯ ಕೆಂದು ಸುಗ್ರೀವಂಗೆ ಪಟ್ಟವ| ಪಾಲಿಸಿ ತಮ್ಮೊಳಗೆ || 
- || ೬ | ಕಾಲ ವೇಳೆಯಲ್ಲಿ ನಿಮ್ಮ ನರಸಬೇಕೆನುತ ಭೂ | ಪಾಲಕನಪ್ಪಣೆಯ 

ಕೆಕಟ್ಟು || ಏಳು ಮತ್ತೆಪ್ಪತ್ತು ಕೋಟಿ ನಾಯಕರು ಈ ! ರೇಳು ಲೋಕವ 
ತೊಳಲಿ || ೭ | ಲೋಲಲೋಚನೆ ಸ್ವಯಂಪ್ರಭೆಯು ಪಟ್ಟಣದಿಂದ 1 ಮೇಲೆ 
- ಬಂದಲ್ಲಿ ಮತ್ತೆ || ಪೇಳೆ ಸಂಪಾತಿ ತೋರಿಸಿದ ಕಾರಣದಿಂದ | ಬಾಲೆ ಇಲ್ಲಿಗೆ 

ಬಂದೆನು || ೮ || ಮೇಲಾದ ಕಪಿಗಳು ಶರಧಿಯ ತಡಿಯಲ್ಲಿ | ಬಾಳ ಚಿಂತಿಸು . 
- ತಿಪ್ಪರು || ಜಾಲಮಾತಲ್ಲ ಜಾನಕಿ ಕೇಳು ಎನುತಲೆ| ಕಾಲಡಿಯಲಿ ಬಿದ್ದನು ||೯|| 

ವಾರ್ಧಿಕ 
ಕೇಳುತಾಕ್ಷಣ ಕಣೆಳಶುಗಳು ಜಾರಿದುವು 1 ಹಳಿದಂತಸ್ತಾಪ 
ಶೋಕ ಜಲಮಯ ಶರಧಿ | ಗಾಳಿಯೊಡ್ಡಿದ ದೀಪದಂತೆ ತಲ್ಲಣಿಸಿ ರೋಮಾಳಿ 
- ನೆಟ್ಟಗೆ ನಿಮಿರಿತು || ಬೀಳುಗೊಂಡುದು ಮನದ ಸಂಶಯದೊಳರ್ಧ ಬಲ || 


24 


ದಾಲ ತಡೆಯಲಿ ಮತ್ ವುಂಟತೆಯೆನೆ ನಾಲ್ಕು | ಪಾಲೊಳೊಂದಳಿಯೆ 
ಚಂಚಲ ಬಳಿಕ ಕುರುಹುಗಳ ನೀಲ ಕುಂತಳೆಗೆಂದನು || ೧ || 

ರಾಗ ಘರ್ಜರ ಅಷ್ಟತಾಳ 
ಚಿತ್ರಕೂಟದಲ್ಲಿ ನೀವು ಜಲಕ್ರೀಡೆಯಾಡುವಾಗ | ಲೆಕ್ಕಿ ಮುಂಗೈಯಲಿ 
ನಿಮ್ಮ ಬಿಸಾಡಲು ಅತ್ಯದ್ದು ಸರಿಯೇನಮ್ಮ || ೧ || ಮತ್ತೊಂದು ಗುರುತು 
ಕೇಳಿಮುನಿವರ್ಯನಾ | ಪತ್ನಿಯಾದನಸಯರಾದೇವಿ ಭೂಷಣವ ತಂ | 
ದಿದ್ದು ಸರಿಯೇ ಹಿಂದೆ || ೨ || ಇನ್ನೊಂದು ಕುರುಹ ಕೇಳು ದಂಡಕವೆನಿ 
ಸುವಾ 1 ರಣದೊಳಗಸ್ತಮುನಿ ಚಾಪವ ಕೊಟ್ಟು ಮನ್ನಿಸಿದುದು ಸರಿಯೇ || 
0 ೩ ಅಂಗನೆ ಕೇಳೋ ಮಾತೆಲ್ಲ ಸುಳ್ಳಾದರೆ ! ಮಂಗಳ ಮಹಿಮ ರಾಮರ 
ಕಿರುಬೆರಳಿಗಿಟ್ಟುಂಗುರವಹುದೆ ನೋಡು|| ೪ || 

ಶಾರ್ದೂಲ ವಿಕ್ರೀಡಿತಂ 
ಶ್ರೀರಾಮಾಕರಕಂಜದಂಗುಲಿಯೊಳಿಟ್ಟಾ ಮುದ್ರೆಯಂನೋಡುತಂ 
ನಾರೀ ಜಾನಕಿ ತೋಷಿಸುತ್ತಲದನುಂ ಕಂಗಳೆ ತಾನೊತ್ತುತಂ 
ಹೇರಳಾಕೃತಿಶೋಕಬಿಂದು ಜಲಗಳ ಸರ್ವಾಂಗಮಂ ಲೇಪಿಸಲ್ 
ಕಾರುಣ್ಯಾಂಬುಧಿ ರಾಮ ರಾಮಲೆನುತಾಶಾಭಾವದಿಂ ಕಂಡಳು || ೧ | 

- ರಾಗ ಸೌರಾಷ್ಟ್ರ ಆದಿತಾಳ 
ಹರಿಣಾಂಕನಿಭಾನನ ಪೂರ್ಣ | ಪರಿಶೋಭಿಪ ಹರಿರಿಪುಗಮನ || ಹರಿ 
ವಂಶಜಾತ ವಿಖ್ಯಾತ | ಹರಿ ಮಂಜುಳಕಾಯ ಮಮ ಪ್ರಿಯ || ೧ || 
ಪರಮೇಶ್ವರ ಪಂಕಜ ಲೋಚನ | ಪರಮ ಪಾವನ ಪರವಾನಂದ | ಸುರ 
ಸೇವ ಭಸುರಜನಪಾಲ ಭಾ | ಸುರ ಶೋಭ ದನುಜ ಕುಲಹರಣ || ೨ || 
ರಘುಪುಂಗವ ರಾಜರಾಜೇಶ್ವರ | ಜಗದಾತ್ಮಕ ಜಗದಹಿರಾಮ | ಸುಗುಣಾ 
ನೈತ ಸುರಮುನಿ ಸೇವಿತ | ಅಗಜಾಪತಿಪ್ರಿಯ ಸೌಂದರ್ಯ || ೩ || 

ಶಾರ್ದೂಲವಿಕ್ರೀಡಿತಂ 
ಎಂದಾ ರಾಮನ ಮುದ್ರೆಯುಂಗುರವ ತನ್ನಂಗೈಯೊಳಿಟ್ಟರ್ಚಿಸಿ 
ಸೌಂದರ್ಯಾತ್ಮನ ದಿವ್ಯಮರ್ತಿಯದರೊಳ್ ಕಂಡಂತೆ ಕೆಂಡಾಡುತಂ | 
ಕಂದಾರ್ಪಾನನ ಪಂಕಜಕ್ಕೆ ರವಿ ತಾ ಬಂದಂತೆ ಸಂತೋಷದಿಂ | 
ಮುಂದಾ ರಾಮನಕ್ಷೇಮ ವಾರ್ತೆಗಳನುಂ ಕೇಳುತ್ತ ನಿಂತಿರ್ದಳು || ೧ || 

ರಾಗ ಮಧ್ಯಮಾವತಿ ಅಷ್ಟತಾಳ 
ಕ್ಷೇಮವೇ ಹನುಮ | ನಮ್ಮವರಿಗೆ ಕ್ಷೇಮವೇ ನೈ ಹನುಮ || ಪ|| 


25 


- ರಾಮಲಕ್ಷ್ಮಣರು ರಾಜ್ಯದಲ್ಲಿ ಸುಸ್ಥಿರವಾಗಿ ! ಕ್ಷೇಮವೇನೈ | ಆ ! ಮದನ 
ನಂಗವ ಪೋಲ್ಯ ರಾಮು | ಬಲು | ಚದುರ ಲಕ್ಷ್ಮಣನು ನಿಸ್ಸಿಮ 1 ವೆದಲಿ 
ನಂಗದ ಕಾಂತಿ ಕಳವಳಿಸದೆ ಮತ್ತೆ ಎದೆಗುಂದಲಿಲ್ಲವಲ್ಲ | ತವಳು ವೆಹ| - 
ವಗು ಕುಂದಲಿಲ್ಲವಲ್ಲ | ನೀ ಬರುವ ದಿ | ನದೊಳೆಂತಿದ್ದರೆಲ್ಲ ||ಕ್ಷೇಮವೇನೆ 
|| ೧ || ದಶಕಂಠ ಕಳವಿನೆಳ ತಂದ | ಇ | ನ್ನು ಸಿರಲೇನಧಿಕ ನಿರ್ಬಂಧ | 
ಪಶುಪತಿಯೊಬ್ಬನೆ ಬಲ್ಲನಲ್ಲದೆ ಬೇರೆ 1 ನ್ನುಸಿರುವನಾರ್ಗೆ ನಾನು | ಇನೆ ಮೈ 
ಜೀ | ವಿಸುವಂದ ಪೇಳು ನೀನು ! ನೋಡಿದೆಯಾ ರಾ | ಕ್ಷಸ ವಾಳ 
ಬಗೆಗಳನು | ಕ್ಷೇಮವೇ | ೨ || ಭರತಳದೊಳಗೆ ಎನ್ನಂಥ | ಕಡು 
ಪಾತಕರುಂಟೆ ಹನುಮಂತ | ಮಾತಾಪಿತರು ಬಂಧು ಬಳಗವೆಲ್ಲವ ಬಿಟ್ಟು | 
ಈ ತೆರನಾದೆನಲ್ಲಾ | ರಾಕ್ಷಸರ | ವಿಘಾತವ ಕಂಡೆಯಲ್ಲ | ಎನ್ನಯ ಪ್ರಾಣ | 
ನಾಥನಗಲ್ಲೆನಲ್ಲಾ ||ಕ್ಷೇಮವೇ | ೩ || ಇನ್ನು ಜೀವಿಸಲಾರೆ ನಾನು | ಇದ 
ನಿನ್ನು ಕಾಂತಗೆ ಪೇಳುನೀನು | ನಿನ್ನಾಣೆ ನಿಮಿಷ ಬಿಟ್ಟಿರಲಾರದಂಥವ | ನನ್ನ 
ಹಂಬಲ ತೆರೆದ | ಸ್ನೇಹದಿ ನಾವು | ಮನ್ನಿಸಿದ್ದುದ ಮರೆದ ಈ ಮಾತಿಗೆ 1 
ನಿನೆಳೇನೊಂದೆರೆದ 9 ಕ್ಷೇಮವೇನೈ || ೪ || 

ವಚನ 
ಇಂತೆಂದು ಜಾನಕಿಯ ನುಡಿಯಲಾಗಿ ಹನುಮಂತನು ಏನೆಂದನು 
ಎಂದರೆ 


ರಾಗ ಸಾರಂಗ ಅಷ್ಟತಾಳ 
ಮನಸನೇನೆಂಬೆನಮ್ಮ | ಯಾವಾಗಲು ನೆನೆಸುವ ಗುಣದಿ ನಿಮ್ಮ || 
ಕನಸು ಮನಸಿನಲ್ಲಿ ಹಗಲಿರುಲೆನ್ನದೆ | ಘನಚಿಂತೆಯಿಂದಿರ್ಪುದ ಪೇಳುವೆನದ # 
|| ೧ | ಅನ್ನಾಹಾರವನೊಲ್ಲನು | ಅರಡನೆಯ ; ಮನ್ನಿಸಿ ಮಾತನಾಡೆನು|| 
ಕಣ್ಣಿಗೆ ನಿದ್ರೆ ಬಾರದೆ ಕಂಡ ಕಡೆಯಲ್ಲಿ | ಬನ್ನ ಬಟ್ಟಡವಿಯೊಳ್ ಬಳಲಿರ್ಪು 
ದಲ್ಲದೆ | ೨ | ಅನುಜ ಲಕ್ಷಣನು ತಾನು | ಏಕಾಂತದಿ | ಕನಲಿ ಕಂಗೆಡು 
ವುದನು | ಮನಕೆ ಮನವೆ ಸಾಕ್ಷಿಯಲ್ಲದೆ ಬೇರಿಲ್ಲ ! ಘನತೆಯ ನೀವವ ಗುಣವ 
ವರ್ಣಿಸುವುದು | ೩ || ತರಣಿನಂದನನು ತಾನು | ಏಕಾಂತದಿ | ಕರೆದು ಈ 
ಗುರುತವನು || ಒರೆದು ರಾಘದ ಕೈಯೊಳಿಟ್ಟ ಮುದ್ರಿಕೆಯನ್ನು | ಬರುವ 
ದಿನದಿ ಸುದ್ದಿ ಇದುವ ಮತ್ತೇನಿಲ್ಲ || ೪ || ತಿಂಗಳ ದಿವಸದಲಿ ಸುದ್ದಿಯ ತಹು! 


26 


ದೆಂಬ ತಹಂಗಳಲಿ || ಉಂಗುರವಿತ್ತೆನ್ನ ಕಳುಹಿದ ಮೇಲೆ ಕೇ | ಛಂಗನೆ ನಾವಿತ್ರ 
ಪರಿಗಳನು || ೫ || 

ರಾಗ ಭೈರವಿ ರುಂಪೆತಾಳ 
ನಾಳೆ ಸಂಜೆಗೆ ಹೋಗಿ ಹೇಳದಿದ್ದರೆ ಕಡೆಗೆ ನಾಲಿಗೆಯ ಕೆಯುವುದೆ 
ನನೆಡೆಯನಾಜ್ಞೆ || ೧ | ಗುರುತವನು ಕೇಳಿದರೆ ಏನೆಂಬೆ ರಾಘವನಿ | | 
ಗರಿತು ಎನೆಳು ಪೇಳಿ | ರಂತರಂಗವನು || ೨ || 

ಕಂದ 
ಹನುಮನಕೈಯೊಳು ಕೂಡಾ| ಮಣಿಯನು ತಾನೀವುತಿ ಭರವಸ 
ದಿಂದಂ || ಮನಸಿನೊಳಿದ್ದುದನೆಲ್ಲವ ನೆನೆಸುತ ಪೇಳ ಇಂದು ಕಾಂತೆ ಮಾರುತಿ 
ಯೆಂಡನಂ || ೧ || 

- ಆನಂದ ಭೈರವಿ ಅಷ್ಟತಾಳ 
ಏಸು ದಿನ ಬೇಕೆನ್ನ ಪ್ರಾ | ಣೇಶನ ಕಾಂಬುದಕಿನು ಬೇಸರಿಕೆಯೆಂಬು 
ದೇನ ಹೇಳಲಿ 1 ಹೇಗೆ ತಾಳಲಿ || ೧ || ಬೇಟೆಗಾರನೊಬ್ಬ ಬಲೆಯ 1ಕೋಟಲೆಗೆ 
ಸಿಕ್ಕಿದ ಹುಲ್ಲೆಯಾಟ | ದಂತೆ ಕಣ್ಣು ಕಣ್ಣು ಬಿಡುವೆನು | ಎಂತು 
ತಡೆವೆನು || ೨ | ಕಾಗೆಯ ಹಿಂಡಿನೊಳ್ ಸಿಕ್ಕಿ !ಕೋಗಿಲೆ ಬಾಯ್ ಬಿಡುವಂತೆ | 
ಈಗ ಪಾಪಿಬಾಧೆಯಿಂದ | ನಿಲ್ಲೆನು | ತನುವ ! ನಿ ನು | ೪ | ಬೆಕ್ಕಿಗಂಜಿ 
ಪಂಜರದಿ | ಸಿಕ್ಕಿದರಗಿಣಿಯಂತೆ | ರಕ್ಕಸ ನಟ್ಟುಳಿಗಾಗಿ 1 ಬೆಂದನು | ಕಡು 
ನೊಂದನು || ೪ || ಗರುಡನ ಬಾಯೊಳು ಸಿಕ್ಕಿ | ದುರುಗನು ಸಂತಾಪವುಕ್ಕಿ 
ಮೆರೆಯುವ ಹಾಗಾಯಿತೇನ | ಹೇಳುವೆ ಹೇಗೆ 1 ಬಾಳುವೆ || ೫ || - 

ರಾಗ ಸೌರಾಷ್ಟ್ರ ತ್ರಿವುಡೆತಾಳ 
ದೇವಿ ಚಿಂತಿಸಬೇಡ ರಾಘವ | ದೇವನನು ಕರಕೊಂಡು ಬಂದೀ | 
ರಾವಣನ ಸಂಹರಿಸದಿರೆ ತವ ಸೇವೆಯಲ್ಲ || ೪ |! ಎಂಟು ದಿವಸದಿ ನೋಡಿರೀ 
ದಶ | ಕಂಠನಿಗೆ ಮದ್ದೆರೆಯದಿರೆ ವೈ | ಕುಂಠವಲ್ಲಭ ರಾಮಚಂದ್ರನ | ಬಂಟ 
ನಲ್ಲ || ೨ || ಚಿಂತೆಯೇಕೆ ನಿಮಗು ರಾಮಗು ಅಂತರಂಗವೊಂದನಿಸದಿದ್ದರೆ 1 
ಪಂಥವೇನಿದು ಮುಂದೆ ನಾ ಹನುಮಂತನಲ್ಲ || ೫ || 

ಕಂದ 
ಪಂಥದಿ ಬಹು ಧೈರ್ಯಗಳ | ನಂತರಿಸದೆ ಪೇಳಿ ದೇವಿಯಪ್ಪಣೆಯೆನಲಾ ! 


27 


ಚಿಂತೆಯ ತಾಳುತ್ತತಿ ಹನು | ಮಂತನ ಬಿಡಲಾರದೊರೆದಳಂಬುಜನಯನೆ! ೧ - 


ರಾಗ ಯರಕಲಕಾಂಭೋಜಿ ಅಷ್ಟತಾಳ 
ದಿಟವೇನೋ ನೀನು ಕಡೆಗೆಂದ ಮಾತು | ಸಟೆಯಲ್ಲವಲ್ಲ ರಾಘವನಿಲ್ಲಿ 
ಬರುವುದು || ದಿಟವೇನೆ || ಪ || ಹಂಬಲಿಸುತ ಹಗಲಿರುಳು ನಾ ಒಲು 
ಚಿಂತೆಯೆಂಬ ಕತ್ತಲೆಯೊಳಗಿರೆ ನಿನ್ನ ನುಡಿ ರವಿ | ಬಿಂಬ ಕಂಡಂತಾಯಿತು || 
ದುಃಖಗಳ ಕ | ದಂಬವೆಲ್ಲವುಹೋಯಿತು ! ಸಾರವೆಂದು | ನಂಬಿಕೊಂಡಿರುವೆ 
ಹಿಂಗಂದು ಲೇಸಾಯಿತು !! ದಿಟವೇನೆ | ೧ | ನೆರೆಬೆಳಗಾದರೆ ಮಲಗಿರ್ದ 
ಖಳರು ನಿ ! ನೃರಿತು ಕೊಂಡೊಯ್ದು ಸಾವಿರ ನಿರ್ಬಂಧನ ಮಾಡಿ | ಸೆರೆಮನೆ. 
ಯೊಳಗಿಟಾರು | ಅಲ್ಲದಡೆ ನಿ | ಷ್ಟುರದಿ ನಿಗಳವಿಕ್ಕಾರು | ಮತ್ತೆ 
ಸರಮೆ ತ್ರಿಜಟೆಯರೆಚರಿಸಿ ಪೇಳಿದರು || ದಿಟ್ಟವೇನೊ || ೨ || 


ಕಂದ 
ತಪ್ಪದೆ ಬಹು ಧೈರ್ಯಂಗಳ | ನೆಪ್ಪದಿ ಪೇಳುತಿರೆ ದೇವಿಯಪ್ಪಣೆ 
ಕೆಡಲುಂ | ಧೆಪ್ಪನೆ ಪೊರಡುತ ರಾವಣ | ಗಿಪ್ಪ ಮಹದ್ಯಾನವನವ 
ಕಂಡನು ಹನುಮಂ || ೧ || 


ದ್ವಿಪದಿ 
ಅಹಹ ಈ ವನ ನೋಡದವ ಮನುಜನಲ್ಲ 1 ಬಹು ರಮ್ಯ ತರವಾದ 
ವನದ ಸಿರಿಯಲ್ಲ || ೧ ||ತೋಟ ವನ ಕೆರೆ ಬಾವಿ ತೆಂಗು ದಾಳಿಂಬ | 
ಮಾಟೆನಿಪ ಮಾವು ಪನಸಗಳ ಸೌರಭ || ೨ | ಜಂಬು ನೇರಳೆ ಕದಳಿ ಕಡಲೆ 
ದ್ರಾಕ್ಷೆಗಳ 1 ನಿಂಬೆ ಕಿತ್ತಳೆ ಬೆಳತಿ ನಿಜದ ಖರ್ಜೂರ|| ೩ | ಜಾಜಿ ಮಲ್ಲಿಗೆ 
ಚಂಪಕಾದಿ ಪುಷ್ಪಗಳ | ರಾಜಿಸುವ ಪೂಗ ಪುನ್ನಾಗ ವೀಥಿಗಳ || ೪ | ಪಾರಿ 
ಜಾತಾಂಭೋಜ ಪೊಸತು ನೈದಿಲೆಯ | ಭರಿ ಸೌರಮ್ಮ 1 ಗಿಣಿ ಹಂಸ 
ಕೋಗಿಲೆಯ || ೫ || ಇಂದ್ರಪುರದೊಳಗೆಸೆದ ಹೆಲುವೆಯ ವನವ | 
ಚಂದದಿಂ ಸರಿಮಿಗಿಲು ಎಂಬ ಭಾವನವ || ೬ || 

ರಾಗ ಕಾಂಭೋಜಿ ಅಷ್ಟತಾಳ 
ಸಿಕ್ಕಿದುದೆನಗೆಂದು ತೋಟ| ಕಳ್ಳ | ರಕ್ಕಸರಿಹುದೆಂದು ಕಾಟ || 
ಮುಕ್ಕುವೆನಿದರೆಳಗಿದ್ದ ಪಣ್ಳನೆಂದು ಮಿಕ್ಕುವಿರುತ ಭೋರಿಡುತ ಕಿರಿ ! 


ಕಿಕ್ಕಿರೀಕಿರಿಗುಟ್ಟುತ | ೧ || ಮರದಿಂದ ಮರಕೆ ಲಂಘಿಸಿದ ! ಮಲ 1 ಗಿರುವ 
ರಕ್ಕಸರ ಭಂಗಿಸಿದ | ಪರಿಪರಿ ವಿಧದ ಪಣ್ಣಳಕೊಯ್ದು ತಿಂದು ಆ | ಬರಿಯ 
ಗೊಂಚಲ ಮರದ ಕೊಂಬೆಯ | ಮುರಿಮುರಿದು ಬೀಸಾಡಿದ | ೨ | ಬಾಳೆಯ 
ಗಿಡವೆಲ್ಲ ಹರಿದ 1 ರಸ 1 ದಾಳಿ ಕಬ್ಬುಗಳ ಚಪ್ಪರಿದ !! ಹೇಳಿ ನಿಮ್ಮಪ್ಪ 
ರಾವಣನ ಕೂಡೆನುತಲಿ | ಧೂಳಿಪಟವನು ಗೆಯು ನಿಮಿಷದಿ | ಹಾಳು 
ಮಾಡಿದ ವನವನು | ೩ || ಹಾವಿನ ಸಸಿಯೆಲ್ಲ ಕಿತ್ತ ಕೋಳನ ತಾವರೆಗಳ 
ಕಲಕುತ್ತ ! ಕಾವಲು ಮಲಗಿದ ಜಂಜುಮಾಲಿಯ ಕೊಂದು ! ಜೀವಮಾತ್ರದಿ 
ಕಲರ ಕಳುಹಿಸಿದ | ರಾವಣೇಶ್ವರನಲ್ಲಿಗೆ || ೪ || ಅಕ್ಕ ಕುಮಾರನ ಬಡಿತ ! 
ಕಳ್ಳ | ರಾಕ್ಷಸರ್ಗಳ ಮಂಡೆಯೊಡೆದ || ಆ ಕ್ಷಣದೆಳು ಇಂದ್ರಜಿತು ಬಹು 
ಬೆಳಕಿಂದ 1 ಲಕ್ಷಗಜ ತುರಗಗಳ ಸಹ ಬಂ | ದೀಕ್ಷಿಸಿದ ಹನುಮಂತ || ೫ || 


ವಾರ್ಧಕ 


ಕಲ್ಲು ಕಡಿ ತಿವಿ ಕಟ್ಟು ಇರಿ ಬಾಣ ಬಿಡು ಕಪಿಯ | ಹಲ್ಲು ಮುರಿ 
ಹಾಕು ಹೆಯ್ಹೆಯ್ ಕರುಳನುಗಿ ಸೆಳೆದು | ಬಿಲ್ಲಿನಲಿ ಸೆಳೆ ಖಡ್ಗ ಕುಂತ 
ತಮರ ಪರಶು ಗದೆ ಕಣೆಯ ಕಂಪನಗಳು || ಚೆಲ್ಲು ಬಡಿ ಕೆಡಹು ನಕೆನುತ 
ಲಾರ್ಭಟಿಸುತ್ತ | ಲಲ್ಲಿ ಬಿಟ್ಟಸಗಳು ಮುರಿದುದಲ್ಲದೆ ಹನುಮ | ಹುಲ್ಲು 
ಕಡ್ಡಿಗೆ ಬಗೆಯದಿರಲೀಂದ್ರಜಿತು ಬಳಿಕ ಎಲ್ಲರೊಡನಿಂತೆಂದನು || ೧ || 


ರಾಗ ಆಹೇರಿ ಅಷ್ಟತಾಳ 
ಸಾಕು ಬಿಡಿ ಬಿಡಿ ಸಾಯದೀ ಕಪಿ ಸುಮ್ಮ | ನೇಕೆ ದಣಿದುಕೆಂಬಿರಿ || 
|| ಪ || ಅಂಬುಕೊಳ್ಳದು ಬಾಣ ತಾಗದು ಬರಿಬಾಯ | ಡಂಬಕಕಿದು ಬೆದರದು 
ಕಾಣಿರೊ || ಕುಂಭಕರ್ಣನ ವಜ್ರರಥದ ಮೇಲಿದನಿಟ್ಟು | ಕುಂಭಿನೀ ಪತಿ 
ಯಲ್ಲಿಗೊಯಿರೆಂದನು || ೧ | ಅತ್ತಲು ಕಪಿ ಮೈಯನೆಲೆದ ಕಾರಣದಿಂದ 
ಹತ್ತು ಸಾವಿರ ರಾಕ್ಷಸರು ಸತ್ತರು | ಒತ್ತಿ ಕುಂಭಸ್ಥಳ ಮುರಿದಾನೆ ಮಡಿದಂತೆ | 
ವಿಸ್ತಾರಗಳನಿಂದ್ರಜಿತು ನೋಡುತ || ೨ || ಪೆಟ್ಟಿಗಂಜುವುದಲ್ಲ ಸಾಧ್ಯವೆತ್ತು 
ವುದಕ್ಕೆ 1 ಬೆಟ್ಟದ ಹಾಗೆ ಬೆಳೆದುಕೊಂಡಿದೆ | ಕಟ್ಟಿಗೆಗಳನ್ನು ತಂದೊಡಿ 
ಬೆಂಕಿಯನ್ನಿಟ್ಟು | ಸುಟ್ಟು ಬದಿಯ ವರಾಡಿರೀಗೆಂದನು || ೩ | ನಗರವ 
ದಹಿಸುವಡಿದುವೆ ಮದ್ದೆಂದು ನಾ | ಲಿಗೆ ಬೆಚ್ಚಿ ಬೆದರುವಂದದಿ ಕಾಣಿಸಿ | 


29 


ಆಗಣಿತ ರಾಕ್ಷಸರುಗಳೆಲ್ಲ ಖೆ ಎಂದು 1 ನಗುವಂತೆ ರಥದ ಮಧ್ಯದಿ 
ಬಿದ್ದನು, 

ಭಾಮಿನಿ 
ಕೆಲರು ಹಿಡಿದರು ಮಿಣಿಗಳಲ್ಲಿ ಕೆಲ | ಕಲರು ಸರಪಣಿಗಳಲಿ ಮತ್ತಾ | 
ಕೆಲರು ವಜದ ಬಂಡಿಗಳ ಗಾಳಿಯಲಿಕೀಲಿನಲಿ । ಕೆಲರು ಅಚ್ಚಿನ ಕೊಂಬಿನಲಿ 
ಸಲೆ ಕೆಲರು ರಥಗಳ ಬೆಂಬೆಯಲಿ ಸಹ | ಕೆಲರು ಸತ್ವದಿ ನೂಕಿದರು 
ಹೆವಾರು ಕೈಗಳಲೆ | ೧ || 


ರಾಗ ಶಂಕರಾಭರಣ ಅಷ್ಟತಾಳ 
ಎಳೆದರು ರಥದಿ ವಾನರನ | ಬಲು | ಬಲವಂತ ವೃಕ್ಷಸಂಚರನ | ಛಲ 
ದಂಕನಿಭ ಶುಭಕರನ | ಮದ ಖಳಕುಲತಿಮಿರಭಾಸ್ಕರನ | ದಾರಿ | ಯೋಳು. 
ಪೋಗುವಂಥ ಹೆವಾರಿಯ ಕರೆತಂದ | Oಳಗೆ ಬಿಟ್ಟಂತೆ ವೆಗ್ಗಳ ಪರಾ 
ಕ್ರಮದಿಂದ || ಎಳೆದರು || ೧ || ಇತಡಿಯಲಿ ಮದ್ದಾನೆಗಳೆ | ಬಲು | ಶಕ್ತಿ 
ಯಿಂದೆಳೆವ ತಾಣಿಗಳ 1 ಸುತ್ತಲು ಬಿಗಿದ ನೇಣುಗಳ | ಪಿಡಿ 1 ದೆತ್ತುತ 
ಲೆಯ ತಾಣಗಳ ||ಬೆರೆ| ನಂತ್ರ ವಾದೈಗಳ ಕೇಳುತ್ತಲಂಬರದಳು| 
ನಿತ್ತು ನೋಡುವ ಸುರವೆಂತ್ಯ ಸಂಭ್ರಮದಿಂದ | ಎಳೆದರು || ೨ || ಮೇರು 
ಪರ್ವತದ ಹಾಗಿರುವ 1 ಕಪಿ | ವೀರನ ಮೈಯ ಭೀಕರವ | ಬಾರಿಬಾರಿಗೆ 
ಧ್ವನಿಗೆರೆವ | ಈ ತು ನೂರು ಸಾವಿರ ಭೇರಿ ಮೊರೆವ | ಮುಂದೆ || ಕಾರಣ 
ವರಿದಂಥ ನಾರಿ ಪುರುಷರು ಆ | ಊರಿಂದೊಕ್ಕಲು ಸಹ ನೇರ ಮತಂ 
ದೂರ| - ಎಳೆದರು || ೩ || ಈ ವಿಭವದೊಳೆಳೆತಂದು 1 ಬಂದು | ರಾವಣನಿಧಿ 
ರಲಿ ನಿಂದು | ದೇವೇಂದ್ರಜಿತು ತಂದೆಗಂದು ( ನಿಮ್ಮ 1 ಸೇವೆಯಿದೀಗ 
ಸಂತೆಂದು ಕಪಿ | ಭಾವವನೆಡಲು ಠೀವಿಯ ಕಪಿಯೆಂದು | ರಾವಣನ 
ಕಡೆ ಮಂತ್ರಿ ಹನುಮನಳಿಂತೆಂದ || ಎಳೆದ || ೪ || 


ರಾಗ ಪಂತುವರಾಳಿ ಅಷ್ಟತಾಳ 
ಯಾವ ದೇಶದಿಂದ ಬಂದೆ | ವೀರ ಕಪಿರಾಯ || ಯಾವಲ್ಲಿಗೆ ಪಯಣ 
ವಯ್ಯ | ಜಾಣ ಕಪಿರಾಯ || ಪ || ಪತ್ನ ತಾಯಿ ತಂದೆ ಯಾರು ! ಇತ್ತ 
ಬಂದುದೇಕೆ ನೀನು | ಕಿತ್ತು ವನವ ಕೆಡಿಸಿದಂಥ ಕಾರಣವೇನು | ಹತ್ತು ಸಾವಿರ 
ರಾಕ್ಷಸರು | ಅಕ್ಷಕುಮಾರರೆಲ್ಲ 1 ವತ್ಯ ಸಹಿತ ಕೆಂದುದೇಕೆ ! 


30 


- ಉತ್ತರವೇನಯ್ಯ || ೧ 11: ಅರಮನೆ ಆಸನವೆಂಬ | ಮರಿಯಾದೆಯನರಿ 
ಯದೆ ಈ ಪರಿಯ ಗರ್ವದಿಂದ ಕುಳಿ | ತಿರುವುದೇಕೆ || ದರಗಳಪ್ಪಣೆ 
ಯಿಂದ ನಾ | ಇರದೆ ಕೇಳುವುದೀ ಮಾತು | ಮರಳುತನವ ಬಿಟ್ಟು ಎನ್ನ | 
ಭೋರುಹು ಕಾರ್ಯವ | ೨ || 

ರಾಗ ಮಧ್ಯಮಾವಧಿ ಅಷ್ಟತಾಳ 
ದಶಕಂಠನೆಂಬಾತನಾರೆ ! ತೋರಬೇಕಯ್ಯ | ದಶಕಂಠನೆಂಬಾತ 
ನಾರೊ | ಪ || ಜಗದೊಳು ಜನಕನ ಮಗಳು ಸೀತೆಯ ದಶ | ಮೊಗದಾತ | 
ಕದ್ದು ಕಂಡು ಬಂದನಂತೆ | ಜಗದೇಕವೀರ ರಾಘವ ನೆಡಿ ಬಾರೆಂದು || 
.ಮಿಗೆ ಹರುಷದಿ ಕಳುಹ ಬಂದೆ ನಾನು || ದಶಕಂಠ || ೧ || ಬೇಹಿನ ಚರರನ್ನು 
ಬೆದರಿಸಿ ಕೊಲ್ಲುವು | ದಾವ ರಾಜ್ಯದ ರಾಜನೀತಿಯಿದು || ನಾವು ಮಾಡಿರುವ 
ತಪ್ಪೇನು ಕಟ್ಟುವುದಕ್ಕೆ ! ನೋವುವೆಗ್ಗಳ ಮಾತು ಬಾರದಯ್ಯ || ದಶಕಂಠ || 
|| ೨ | ಬೇಡವೆಂದರೆ ಮಾತ ಕೇಳದೆಯೆನಗಿಂತ | ಕೇಡು ಮಾಡಿದುದೆನ್ನ 
ಬಾಲವೈಸೆ || ರೂಢಿಪಾಲಕನುದ್ಯಾನವನು ನಿರ್ಮ ಲವ | ಮಾಡಿ ರಾಕ್ಷಸರ 
ಕಂದ || ಪಾಪಿಯಿದು || ದಶಕಂಠ | ೩ !! 


- ವಾರ್ಧಿಕ 
ದಶಾತಿನಲಿ ಚಾಣಕಪಿ ನೋಡಿದರೆ ಬಲವಂತ | ನೀತ ನಿಶ್ಚಯ ಮಲ್ಲ 
ಬಾಲ ಗಡವಿದರೆ ಸ | ತಾತಿಶಯ ವಸ್ತ್ರದಲ್ಲಿ ಸುತ್ತಿ ಸುಡಬೇಕೆಂದು ದಶಕಂಠ 
ಕಪದಿಂದ || ದತರಿಗೆ ನೇಮಂಕಡಲಲರ ಮನೆಮನೆಯ | ಪಿತಾಂಬರಾದಿ 

ಗಳ ಸಹ ತ : ದಂ ಸುತ್ತಿದರು | ಆತುರೆಳೆಣ್ಣೆಯೊಳಗಿದ್ದ ಕಿಚ್ಚೆಸಗಿದೊಡೆ 
ಜ್ಯೋತಿರ್ಮಯೋಕ್ತವಾಯ್ತು || ೧ || 

ರಾಗ ಸೌರಾಷ್ಟ್ರ ತ್ರಿವುಡೆತಾಳ 
ಬಾಲತುದಿಯದಿ ಮೊಳೆತು ರಂಜಿಸಿ ! ಮೇಲುವಾಯ ದು ನಾಲ್ಕು ದೆಸೆ. 
ಯಲಿ | ಕಾಲಭೈರವಮುಖದ ವಹಿ | ಜ್ವಾಲೆಯಂತೆ || ೧ ||ಕೆವಿದರ 
ಮನೆ ಗೋಪುರಂಗಳ | ಚಾವಡಿಯ ಸೌಧಗಳ ಚೌಕಿಯ 1 ರಾವಣನ ಕೆನೆ 
ವಿಸೆ ಸಿಹಿತ | ಹೆವಿರಿಸಿದನು || ೨ || ಹಾರಿದನು . ಬಳಿಕುಪ್ಪರಿಗೆಗಳ | 
ಕೇರಿಕೇರಿಯ ಜನರ ಮನೆಗಳ 1 ತೋರಿದನು ಕೋಪಾಗಿ ಗೌತಣ ! ವೀರ 
ಹನುಮ ॥ ೩ | ಕರಗಿದವು ನವರತ ಖಚಿತದ | ನೆರವಿ ಕನಕದ ಬೆಂಬೆ 


- 31 


ಸಹಿತಲಿ . . ಪರಿಪರಿಯ ನತನದ ಪೀತಾಂ | ಬರಗಳೆಲ್ಲ || ೪.-||: ಓಡಿದರು 
ಕೆಲರಗ್ನಿ ಭಯದಲಿ | ಬೇಡಿದರು ಕೈಮುಗಿದು ಹನುಮನ | ವರಾಡಿದರು 
ಮಂದಿರವ ಕೆಲರಾ ಕಾಡಿನೊಳಗೆ || ೫ || ಆ ಸುಲಂಕಾನಗರದೊಳಗೆ ವಿ | 
ಭೀಷಣನ ಮನೆ ಹೊರತು ಅಗ್ನಿಯ | ರಾಶಿಯಾದುದು ಪುರದ ರಚನೆಯು 
ವಿಸಲಳಿದು | ೬ || 


ವಾರ್ಧಿಕ 
ಕೆಡಿಸಿ ನಂದನವ ಲಂಕಾಪುರವ ಬಾದಿಂ | ಸುಡಿಸಿ ಚೂಡಾಮಣಿಯ 
ಸಹಿತ ಹಾರಿದ ತಿರುಗಿ | ಕಡಲೆಳಗ್ಗಿದ ಕಿಚ್ಚ | ನಂದಿಸುತ ಕಪಿಸೇನೆ 
ಯಡೆಗೆ ನಡೆತಂದು ಬಳಿಕ || ನುಡಿದ ಲಂಕೆಯ ಪಾರುಪತ್ಯಮಂ ಎಲ್ಲವರು | 
ಕೆಡಿಸಿದರು ರಾವಣನ ಎಂದು ಜನ ಪೇಳೆ ಜಗ | ದೇಡೆಯ ರಘುಪತಿಗೆ 
ಕಾಣಿಸಿಕೊಂಡು ಹನುಮಂತೆ ಪೊಡಮಟ್ಟು ಬಿನ್ನವಿಸಿದ || ೧ || 


ರಾಗ ಮಧ್ಯಮಾವತಿ ಅಷ್ಪತಾಳ 
ರಾಘವಸ್ವಾಮಿ ಮಾತ ಲಾಲಿಸೊ ಪ್ರೇಮಿ | ಈಗ ನಾವೆಲ್ಲ ಪೋಗಿ 
ದಣಿದಂಥ ಬಗೆಯ || ರಾಘವ || ಪ || ದೇಶ ದೇಶವನ್ನೆಲ್ಲ ತೆಳಲಿ ಬಳಲಿ 
ಕೋಂ | ಡಾ ಸ್ವಯಂಪ್ರಭೆಯ ಪಟ್ಟಣದಿ ಸಿಕ್ಕಿ || ಬೇಸತ್ತು ಕಣ್ಣ ಮುನೀಶ 
ನಾಶ್ರಮ ದಾಟಿ | ಆ ಶರಧಿಯ ತಡಿ ಯೋಚಿಸುತಿರಲು | ರಾಘವ | ೧ | 
- ಶರಣ ಸಂಪಾತಿ ಲಂಕಾಪುರವೀಗನೆಡೆಂದು | ಬೆರಳ ಸನ್ನೆಯಲಾತ ತೆರಿ 
- ದನು | ಶರಧಿಯ ಹಾರಿ ಲಂಕಾಪುರದ ಪಟ್ಟಣ ಸೇರಿ | ಇರುಳು ಲಂಕಿಣಿಯ 
- ಸಂಹರಿಸಿ ಬಗೆಯ || ರಾಘವ | ೨ || ಕುಂಭಕರ್ಣನ ಶಾಸದಳು ಸಿಕ್ಕಿ 

ಕಂಡೋಜ | ಕಂಭಕ್ಕೆ ಬಡೆದು ಪೇಚಾಡಿ ವತ್ತೆ ! ಹಂಬಲಿಸಂತಶೋಕ ವನದಿ 
- ಚಿಂತಿಸುತಿಪ್ಪ | ಕುಂಬಿನಿತನುಜೆಯ ಕಂಡು ಕೈ ಮುಗಿದೆನು ರಾಘವ || ೩ || 

ಅರಿತು ನಿಮ್ಮಪ್ಪಣೆ ಗುರುತೆಲ್ಲವ ಪೇಳಿ | ಕರಕಮಲದಲಿ ಉಂಗುರವನು 
ಕೊಟ್ಟು | ಬರುವನೆಂಟು ದಿನಕೆ ಕರಕೊಂಡು ನಿಮ್ಮನಂ| ದುರುತರದೊಳಗೆ 
ಭಾಷೆಯ ಕೊಟ್ಟು || ಬಂದ ನಾನು || ರಾಘವ || ೪ || ಬಳಿಕುದ್ರಾನದಿ ಫಲಾ 
ಹಾರ ಮಾಳ್ವಾಗೆ | ಖಳರೆನ್ನ ಹೆಡೆಗೈಯ್ಯ ಬಿಗಿದರಯ್ಯ ಹಲವು ಶಸ್ತ್ರಾಸ್ತ್ರದಿ 
ಕಟ್ಟಿ ಬಾಲವ ಸುಟ್ಟು ! ಉಳಿಸುವ ಪ್ರಾಣ ಮಾತ್ರದಿ ಬಂದೆ ನಾನಿಲ್ಲಿ || ೫ || 


32 


5ರಂದ 
ವರ 
ಭಾ 


44 


ಅಣಿಯಂತು ಬಿನ್ನವಿಸಿ ಶೌರ್ಯಾ | ಗ್ರಣಿಯ ಪಾದಕಿ ನಾ 
ಚಡಾ| ಮಣಿಯ ಕೈಯಲಿ ಕೆಡಲು ಜಯ ಜಯವೆಂದಿತವರು. 
ತ್ರಿಣಯಸಖ ಬೆರಗಾಗೆ ಕಪಿಸಂ | ದಣಿಯ ಮಧ್ಯದೊಳೆಸೆವುತಿರೆ ಕೋ 
ಮಣಿಯ ಸುತ ಮೊದಲಾಗಿ ಸುತ್ತಿಸಿದರೆಂದು ರಾಘವನ || ೧ | | 

ರಾಗ ಅಹೇರಿ ಆದಿತಾಳ 
ಜಯ ಜಯ ರಘುಕುಲನಂದನ | ಭಯ ನಿವಾರಣ ಸುರವ | 
11 ಜಯ || || ಪ || ಅಂಬುಜಲೋಚನ ಅಘಕುಲನಾಶನ | ಕಂ 1 : 
ಕಮನೀಯ ರಪ|| ತುಂಬುರುನಾರದಗಾನವಿನೆದ ತಿ | ಯಂ ? | 
ಹರಿ ನಮೋ ನಮೋ || ಜಯ 11 ೧11 ಭಾಸುರಭೂಷಣ ಬಹು 
ಪೋಷಣ ! ದಷಣ ಖಳಕುಲ ನಾಶನ | ಈಶ ಪರಮಗರುಡ 
ಸರ್ವಲೆ | ಕೇಶ ಜಾನಕಿಪತಿ ನಮೋ ನಮೋ || ಜಯ || ೨ || 
ವತ್ಸಲ ಭವರೋಗವಿನಾಶನ | ಮುಕ್ತಿದಾಯಕ ಮಂಗಲಮಹಿಮ || ಉತ). 
ಪುರುಷ ಸಾಕೇತಪಟ್ಟಣವಾಸ ಪೃಥ್ವಿಪಾಲಕ ರಾಮ ನವೆಂ ನವೆ || 

ವಾರ್ಧಿಕ 
ಅರಸುಮಕ್ಕಳೆ ಕೇಳಿರಿ | ಚಂಡಾಮಣಿಯ | ಮರುತಸುತ ರ? 
ಚಂದ್ರನ ಕೈಗೆ ಕೊಟ್ಟಲ್ಲಿ | ಭರಿತವಾಯಿತು ಸಂಧಿಯೆಂದು ವಾಲಿ 
ಮುನಿವರ ಪೇಳ ಪುಣಕಥೆಗಳ || ಅರಿತು ಹೇಳುವ ಕೇಳುವಂಥ ಪುಣ್ 
ರಿಗೆ | ದುರಿತಗಳ ಪರಿಹರಿಸಿ ಸಂತೋಷದಲಿ ಕಣ್ಣ | ಪುರದೊಡೆಯ ಶಿ 
ಸಕಲಭಾಗ್ಯವನ್ನಿತ್ತು ಪೊರೆವನುಗಾಲ ಬಿಡದೆ || ೧ || 


ಯಕ್ಷಗಾನ ಚೂಡಾಮಣಿ ಪ್ರಸಂಗ ಮುಗಿದುದು, 


ರಕ್ಷಾಪುಟ: ( ಆಫ್‌ಸೆಟ್ ವರ್ಣದಲ್ಲಿ) ಶಾರದಾ ಪ್ರೆಸ್ , 

ಮಂಗಳೂರು- 575005 . 
ಮುಖಚಿತ್ರ : “ ಕೀರ್ತಿ” ಮಂಗಳೂರು. 
11 ಶ್ರೀಕೃಷ್ಣಾರ್ಪಣಮಸ್ತು || 


ಮುದ್ರಣ : ಲೋಟಸ್ ಪ್ರಿಂಟರ್ ಮಂಗಳೂರು - 575 008. 


ಪುರಂದರ ಕೀರ್ತನೆಗಳು (ದೊಡ್ಡದು) . 
PಎFಾವಳಿ ( ಕನ್ನಡ- ಮರಾಠಿ ಭಜನೆಗಳು ) 


2 


50 


ಭಾತಿಶಾಸ್ತ್ರವು 
= ಶತಕ 


3 


00 0 


ಎ ಕಾಸರ ಕೀರ್ತನೆಗಳು 

ರ್ದ ನರ ದಾಸರ ಕೀರ್ತನೆಗಳು 
* ಕೋತಿ ಹಾಡುಗಳು 

ಭಾನೆ ಹಾಡು 
ಜಿರಿ ತುಳು ಭಜನಾವಳಿ 
ವಿಜಯಪ್ಪ ಭಜನೆ (ತುಳು) 

ಬಲಿಯೇಂದ್ರ 
ರತ್ನಾವಳಿ 


1 


00 


3 
1 


00 
00 


ಈ 


ಸಾರ 


1 20 
500 


50 


50 


ಕುಂಜರಿ (ದೇವರ ಸ್ತೋತ್ರಗಳು) 
ಪ್ರ ಸಂಚವಟಿ ರಾಮಾಯಣ 
ಚೂಡಾಮಣಿ ಪ್ರಸಂಗ - ಅಂಗದ ಸಂಧಾನ 
ಭೀಷ್ಮ ವಿಜಯ 
ರತಿ ಕಲ್ಯಾಣ 
ಕೃಷ್ಣಾರ್ಜುನ ಕಾಳಗ 
ಶಿವಪಂಚಾಕ್ಷರಿ ಮಹಿಮೆ: (ಶ್ವೇತಕುಮಾರ ಚರಿತ್ರೆ ) 
ವಿದ್ಯುನ್ಮತಿ ಕಲ್ಯಾಣ 

ಬೆಳ್ಳಿಗಿಂಡ್ಯ ( ತುಳು ) 
| ಪಂಚಾಂಗ 
ಭುಲಯಾಳ ಶಿಕ್ಷಕ, ಕನ್ನಡ - ತಮಿಳು ಶಿಕ್ಷಕ 


co-o-coco 


- 50 


L ಇಂಗ್ಲಿಷ್ ಸ್ಟಡಿ 
1 ಕಲಿಯಿರಿ 
ಕನ್ನಡ ಚಿತ್ರಗೀತೆಗಳು 
ತುಳು ಚಿತ್ರಗೀತೆಗಳು 
ಪದ ಧಾಟಿದ ತುಳುಪದತ ಮಾತೆ 
ಧ್ವನಿಮುದ್ರಿಕೆಗಳ ಭಕ್ತಿಗೀತೆಗಳು 
ಕನ ಡ ಚಿತ್ರಗೀತೆಗಳು (ದೊಡ್ಡದು) 

ಚಿತ್ರಗಳ ಭಕ್ತಿಗೀತೆಗಳು 
Jಲಯ ಶ್ರೀ ರಾಘವೇಂದ್ರ ಸ್ವಾಮಿ ಭಕ್ತಿಗೀತೆಗಳು 
- ಅಯ್ಯಪ್ಪ ಭಜನಾವಳಿ - ಭಕ್ತಿಗೀತೆಗಳು 
ಶಕರು : 
ನಂದ ಗ್ರಂಥಾಲಯ / ವಿ. ಷಿ , ಸಿ, ಪಬ್ಲಿಕೇಷನ್ 

ಮಂಗಳೂರು - 575001 , 


eroerecaerNO 


A 


ಚೂಡಾಮಣಿ ಪ್ರಸಂಗ 


: 


ನಿತ್ಯಾನಂದ ಗ್ರಂಥಾಲಯ 
ಕೇಂದಬಸ್‌ನಿಲ್ದಾಣ[ದೂರವಾಣಿ:27775 ) 
ಹಂಪನಕಟ್ಟೆ, ಮಂಗಳೂರು 
-575001 


